ಪರಿವಿಡಿ 


ತ ಸಂಪಾದಕೀಯ 
ಜನವರಿ 2007 


ಸಂಪುಟ ೧1 ಸಂಚಿಕೆ Wi ತ 


ಸಂಪಾದಕೀಯ ಮಂಡಳಿ: . ಜನರ ಪ್ರೀತಿ ನನ್ನನ್ನು ಕಾಪಾಡಿದೆ 
ರಾಜೇಶ್ವರಿ ಹೆಚ್‌.ಎಸ್‌. ಎಚ್‌.ಎಸ್‌. ಪುಷ್ಪ ಸ್‌ ರಾಜೇಶ್ವರಿ ... 
ಚಂಪಾವತಿ ಹೆಚ್‌.ಎಸ್‌. 
ಸವಿತಾ ಎ. ವೆಂ. ವನಜಾ 


ಗೀತಾ, ಎಚ್‌.ಎಸ್‌. ಪುಷ್ಪಾ ಏಳನೆಯ ರಾಷ್ಟ್ರೀಯ ಸ ಸಮಾವೇಶ 


ಕನ್ನಡಕ್ಕೆ : ಚಂಪಾವತಿ ಎಚ್‌.ಎಸ್‌ 


ಮಾನಸ ಬಳಗ : ' ಸೀರೆ (ಕವನ) 
ತಸೀ೦ ತಾಜ್‌, ವೇದವಲ್ಲಿ ಜಿ.ವಿ. 
೧ 1 ಸ್‌ ತಿ 

ಜಲ ವೈ.ಎನ್‌., . ಡಾ/ ಚತ ಸೋಂದಾ 

ಶ್ಯಾಮಲ, ತಾಜುಮಾ | 
ಗಂಭೀರ (ಕವನ) 
ತಾಜುಮಾ 

ಸಲಹೆ - ಸಹಕಾರ : ಸ 

ಇಳಾ ವಿಜಯಾ 

ಸುಮಿತ್ರಾಬಾಯಿ ಬಿ.ಎನ್‌. 


ಸೂಚನೆ : 

ಬಿಡಿಪ್ರತಿ 10-00 ರೂ. 
ವಾರ್ಷಿಕ ಚಂದಾ 100-00 ರೂ. 
ಸಂಸ್ಥೆಗಳಿಗೆ 150-00 ರೂ. 


ನಿಮ್ಮ 
ನಿಲಿನಿ ದಿ : ಕಛೇರಿ ವಿಳಾಸ : 


114/5, 9ನೇ ತಿರುವು, 2ನೇ ಮುಖ್ಯರಸ್ತೆ 34, 2ನೇ ಕ್ರಾಸ್‌ 
ಚಾಮರಾಜಪೇಟೆ, ಬೆಂಗಳೂರು - 560 018 ಆಜಾದ್‌ ನಗರ, ಚಾಮರಾಜಪೇಟೆ 
ಬೆಂಗಳೂರು - 560 018 


ಚಂದಾಹಣವನ್ನು ಈ ವಿಳಾಸಕ್ಕೆ ಚೆಕ್‌ ಅಥವಾ 
ಡ.ಡಿ. ಮೂಲಕ ಕಳಿಸಬಹುದು 


ಮೌನಿ 


ನಮ್ಮ ಮಾನಸ ಕುರಿತು... 


; ಆತ್ಮೀಯ ಸಂಗಾತಿ. 


ನಿಮ್ಮೊಂದಿಗೆ ಸಂವಾದ, ಯೋಗಕ್ಷೇಮಗಳಿಗಾಗಿ ಮತ್ತೆ ಬಂದಿದ್ದೇವೆ. ಈಗ ಮಾನಸ ಪತ್ರಿಕ "ನಮ್ಮ ಮಾನಸ'ವಾಗಿ ನಿಮ್ಮ 
ಕೈಯಲ್ಲಿದೆ. ನಮ್ಮ-ನಿಮ್ಮ ಗೆಳೆತನ ಇಂದು ನಿನ್ನೆಯದಲ್ಲ. ಅದೆಷ್ಟು ಬಗೆಯಲ್ಲಿ ನಮ್ಮೊಂದಿಗೆ ಬೆಕತಿರಿ ಪತ್ರಿಕೆ ಬರಲು - 
`ತಡವಾದಾಗೆಲ್ಲ ಏನಾಯಿತು? ಏನಾದರೂ ನೆರವು. ಕೊಡೋಣವೆ? ಎಂದು ಅಕ್ಕರೆ ತೋರಿದಿರಿ. ಇದ್ದುದರಲ್ಲೇ ಒಂದಷ್ಟು 
ಆರ್ಥಿಕ ವ ನೀಡಿ ಹಂಚಿಕೊಂಡಿರಿ. ಪ್ರೀತಿಯಿಂದ ಲೇಖನಗಳನ್ನು ಬರೆದಿರಿ; ಬರೆಸಿದಿರಿ. ಎಲ್ಲರಿಗೂ ಮಾನಸವನ್ನು- 
ಪರಿಚಯಿಸಿದಿರಿ, ಓದುಗ ಬಳಗ ಹೆಚ್ಚಲು ಕಾರಣರಾದಿರಿ. ನಿಮಗಾಗಲೀ ನಮಗಾಗಲೀ ಇದು ಎಂದೂ ಲೇವಾದೇವಿಯಾಗಲಿಲ್ಲ. 
ಅದೊಂದು ಪ್ರೀತಿಯ ಕೆಲಸವಾಗಿತ್ತು. ಮನಸ್ಸುಗಳನ್ನು ಆಲೋಚನೆಗಳನ್ನು ಬೆಸೆಯುತ್ತ ಹಂಚಿಕೊಳ್ಳುವ ಕೆಲಸವಾಗಿತ್ತು. 


ಇಂಥ ಅನನ್ಯ ಪ್ರೀತಿಯಿಂದ ಕೊಂಚಕಾಲ ವಂಚಿತರಾದೆವು. ಆದರೆ ನಮ್ಮ ಮನಸ್ಸಿನಲ್ಲಿ ಸದಾ ನೀವೇ ಇದ್ದಿರಿ. ಭೇಟಿ 
ಆದಾಗೆಲ್ಲ ಬೇಗ ಮಾನಸ ಕೊಡಿ ಎಂದು ಪ್ರೀತಿಯಿಂದ ಕೇಳುತ್ತಲೇ ಇದ್ದಿರಿ. ನಿಮಗೆ ಗೊತ್ತಿದೆ, ಮಾನಸ ನಿಮ್ಮಗಳ ಆರೈಕೆಯಲ್ಲೇ 
ಬೆಳೆದುಬಂತು. 1985ರಲ್ಲಿ ಪ್ರಾರಂಭವಾದಾಗ ನಾವು ಕೆಲವರೇ ಸಾಹಸ ಮಾಡಿದ್ದೆವು. ಮುಂದೆ ನೀವೆಲ್ಲ ಕೈಜೋಡಿಸಿ ನಮಗೆ 
ಆನೆಬಲ ತಂದುಕೊಟ್ಟರಿ. . ವಿಚಾರ ಸಂಕಿರಣಗಳು, ಸಂವಾದಗಳು, ಪುಸ್ತಕ ಪ್ರಕಾಶನ ಹೀಗೆ ಅದೆಷ್ಟು ನಾವು-ನೀವು | 
ಬ ಒಡನಾಡಿದೆವು. ಕಪ್ಪಸುಖ ಹಂಚಿಕೊಂಡೆವು. ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ನಿಮಗೆ ತಿಳಿಸುವ ವ್ಯವಧಾನವೂ 
{ ಇಲ್ಲದೆ ಪತ್ರಿಕೆ ಸ್ಥಗಿತಗೊಂಡಿತು. ಕಳೆದ 27 ವರ್ಷಗಳ ನಮ್ಮ-ನಿಮ್ಮ ನಂಟನ್ನು ಕೊಂಚ ಸಮಯ ವ್ಯಥೆಯಿಂದಲೇ 
1. ದ ' ನಮ್ಮಿಂದ ನಿಮಗೆ ಇಂಥ ತೊಂದರೆ ಆಗಬಾರದೆಂಬ ನಮ್ಮ ಪ್ರಯತ್ನ ಸಫಲವಾಗಲಿಲ್ಲ. 


1... ಈಗ ಮಾನಸ ಹೊಸ ಸ್ವರೂಪದಲ್ಲಿ ನಿಮ್ಮ ಮನೆ-ಮನ ಎರಡನ್ನೂ ತಲುಪುತ್ತಿದೆ. 1985ರಲ್ಲಿ ಸ್ತ್ರೀವಾದದ ನೆಲೆಯಲ್ಲಿ | 


| ಪ್ರಾರಂಭವಾದ ಮಾನಸ ಶು ಏಳು-ಜೀಳುಗಳೊಂದಿಗೆ ಓದುಗರ ಮನದಲ್ಲಿ ದ ೈಢವಾಗಿ ಬೇರೂಕೆದೆ. ಎಂಬುದಕ್ಕೆ ತಮ್ಮ 
ಪ್ರೀತಿಯೇ ಸಾಕ್ಷಿ. 


'ಕಳೆದ ಒಂದೂವರೆ ವರ್ಷದಿಂದ (ಮಾನಸ ತಿಂಗಳ ಪತ್ರಿಕೆಯ ಕೊನೆಯ ಸಂಚಿಕೆ ಡಿಸೆಂಬರ್‌ 2005, ಸಂಪುಟ-20, 
ಸಂಚಿಕೆ-11) ಪತ್ರಿಕೆಯನ್ನು ಹಲವಾರು ತಾಂತ್ರಿಕ ಕಾರಣಗಳಿಂದ ಪ್ರಕಟಿಸಲು ಸಾಧ್ಯವಾಗಲಿಲ್ಲ. ಜಾಗತೀಕರಣ, ಖಾಸಗೀಕರಣದ 
ಪ್ರಭಾವದಿಂದಾಗಿ ಅಂಚೆ “ಇಲಾಖೆಯು ಅಂಚೆ ರಿಯಾಯಿತಿಯ ನಿಯಮಗಳನ್ನು ತುಂಬಾ ಬಿಗಿಗೊಳಿಸಿದೆ. ಚಂದಾದಾರರ 
ಪಟ್ಟಿಯನ್ನು ಅಂಚೆ ಇಲಾಖೆಗೆ ನೀಡುವುದು, ಚಂದಾದಾರರಿಗೆ ಮಾತ್ರ ಪತ್ರಿಕೆಯನ್ನು “ಕಳುಹಿಸಬೇಕು. ಚಂದಾ ಹಣ ನೀಡಿದವರಿಗೆ 
ಕಡ್ಡಾಯ ರಸೀದಿ ನೀಡಿ, ಅದರ ನಕಲನ್ನು ಅಂಚೆ ಇಲಾಖೆಗೆ ನೀಡುವುದು, ನಿಗದಿತ ದಿನಾಂಕದಲ್ಲಿ ಮಾತ್ರ ಪತ್ರಿಕೆಯನ್ನು ಅಂಚೆ 
ಕಚೇರಿಗೆ ರವಾನಿಸುವುದು ಮುಂತಾದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಇದು ತಪ್ಪಿದಲ್ಲಿ ಅಂಚೆ ರಿಯಾಯಿತಿಯನ್ನು 
ರದ್ದುಗೊಳಿಸಲಾಗುತ್ತದೆ. ಅಂಚೆ ರಿಯಾಯಿತಿ ದೊರೆಯದಿದ್ದರೆ ಪತ್ರಿಕೆಯನ್ನು ಕಳುಹಿಸುವುದು ಮಾನಸಕ್ಕೆ ಹೊರೆಯಾಗುತ್ತದೆ. 


ಪತ್ರಿಕೆ ಕೈಗೆ ಬಂದ ಕೂಡಲೇ “ಇಗೋ ಇರಲಿ ನಿಮ್ಮ ಬಳಿ' ಅಂತ ಜೇಬಿನಿ೦ದ, ಪರ್ಸ್‌ನಿಂದ ಕೈಗೆ ಸಿಕ್ಕಷ್ಟು ಹಣಕೊಟ್ಟು 
ಸಹಕರಿಸಿದಿರಿ. ನಿಮ್ಮಂಥವರಿಗೆ ನಾವು “ಪೋಷಕ ಪ್ರತಿ" 'ಕಳಿಸುವುದಿತ್ತು. ಈಗ ಅದಾವುದಕ್ಕೂ ಅವಕಾಶವಿಲ್ಲ, “ಚ೦ದಾಹಣ. 
ರಸೀತಿ ಎಂಬ ಒಂದು ನಿರ್ಭಾವುಕ ವ್ಯವಹಾರವಾಗಿಸುತ್ತಿದೆ ಈ ವ್ಯವಸ್ಥೆ. 


ಜೊತೆಗೆ ನಮ್ಮ ಬಳಿ ಕೆಲವು ದಾಖಲೆಗಳು ಕಳೆದುಹೋಗಿದ್ದುವಾದ್ದರಿಂದ ಹೊಸದಾಗಿ ಶೀರ್ಷಿಕೆಯನ್ನು ರಿಜಿಸ್ಟರ್‌ ಮಾಡಿಸಬೇಕಾಯಿತು. 
ಮಾನಸದ ವಿಳಾಸವನ್ನೂ ಬದಲಾಯಿಸಲಾಗಿದೆ. ಈಗ “ನಮ್ಮ ಮಾನಸ” ಎಂಬ ಹೊಸ ಶೀರ್ಷಿಕೆಯನ್ನು ಪಡೆದು 
ಸಂಪುಟ 1 ರಿಂದ ಪುನಃ "ಪಾರಂಭಿಸುತ್ತಿದ್ದೇವೆ. 


ಇಂದಿನ ಸಾಮಾಜಿಕ ಸಂದರ್ಭದಲ್ಲಿ ಮಹಿಳಾ ಸಮಸ್ಯೆಯ ಸ್ವರೂಪ ಸಂಕೀರ್ಣಗೊಳ್ಳುತ್ತಿದೆ. ಜಾಗತೀಕರಣ, ಖಾಸಗೀಕರಣ, 
ಕೋಮುವಾದ, ವರ್ಗ, ಜಾತಿ ಸಮಸ್ಯೆಗಳ ಹಿನ್ನೆ ೈಲೆಯಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಹಿಂಸೆ, ದೌರ್ಜನ್ಯ ಶೋಷಣೆಯ 


Boss 


ಸ್ವರೂಪವೂ ಭಿನ್ನವಾಗುತ್ತಿದೆ. ಮಹಿಳಾ ಚಳವಳಿ ಹಾಗೂ ಹೋರಾಟದಿ೦ದ ಪಡೆದ ಹಕ್ಕು ಬಾಧ್ಯತೆಗಳು ಮತ್ತು ಅವಕಾಶಗಳಿಂದ 
ವಂಚಿತರನ್ನಾಗಿಸುವ ಹುನ್ನಾರಗಳನ್ನು ಪ್ರತಿನಿತ್ಯ ನೋಡಬಹುದು. "ನಮ್ಮ ಮಾನಸ' ಸ್ತ್ರೀವಾದದ, ಸ್ತ್ರೀಸ೦ವೇದನೆಯ, ಮಹಿಳಾ 
ಚಳವಳಿಯ ದನಿಯಾಗಬೇಕು. ಇದು ನಮ್ಮ-ನಿಮ್ಮೆಲ್ಲರ ಸಂಘಟತ ಆಸೆ-ಆಕಾಂಕ್ಷೆ. 


ಇದುವರೆಗೂ ಓದುಗರು, ಲೇಖಕ-ಲೇಖಕಿಯರು, ಸಹೃದಯರು ನೀಡಿದ ಪ್ರೋತ್ಸಾಹ ಹಾಗೂ ಬೆಂಬಲವನ್ನು ಮುಂದೆಯೂ 
ನೀಡುತ್ತಾ “ನಮ್ಮ ಮಾನಸ”ವನ್ನು ಬೆಳೆಸಬೇಕೆಂದು ವಿನಂತಿಸುತ್ತೇವೆ. .'ನಮ್ಮ ಮಾನಸ? ಕ್ಕೆ ಲೇಖನ ಕಳುಹಿಸಿಕೊಡಿ. ವಿಷಯದ 
ದೃಷ್ಟಿಯಿಂದಲೂ, ವಿನ್ಯಾಸದ ದೃಷ್ಟಿಯಿಂದಲೂ ತಮ್ಮ ಸಲಹೆಗಳು ಬರಲಿ. ಪ್ರತಿನಿತ್ಯದ ಕೆಲವು ಅನುಭವಗಳಿಗೆ ಒಳನೋಟಗಳನ್ನು 
ಕೊಟ್ಟು ಕಿರುಚಿತ್ರಣಗಳನ್ನು ಬರೆದು ಕಳಿಸಿ. 


ಚಂದಾದಾರರ ಪಟ್ಟಿಯನ್ನು ಅಂಚೆ ಕಚೇರಿಗೆ ನೀಡಬೇಕಾಗಿರುವುದರಿಂದ ದಯಮಾಡಿ ಪತ್ರಿಕೆಗೆ ಚಂದಾಹಣವನ್ನು 
ಕಲತಿಸಕೊರನೇಕಂದು ಕೋರುತ್ತೇವೆ. ಈ ವಿಷಯದಲ್ಲಿ ಸರ 6 ಪತ್ರಿಕೆ ತಲುಪಲಿ ಎ೦ಬ ನಮ್ಮ ಪ್ರಯತ್ನಗಳನ್ನು ಅಂಚೆ 
ವ್ಯವಸ್ಥೆ ಕಟ್ಟಿ ಹಾಕಿದೆ. ಸಹಕರಿಸಿರಿ. 


೫ ೫ x 


ಲೈಂಗಿಕ ಶಿಕಣದ ಅಗತ 
pl ಜಿ 


ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಾಲಯ ಮಕ್ಕಳ ಮೇಲಿನ ದೌರ್ಜನ್ಯ ಕುರಿತು ಬಿಡುಗಡೆ 
ಮಾಡಿದ ವರದಿ ಆಘಾತಕಾರಿ ಅಂಶಗಳನ್ನು ಬೆಳಕಿಗೆ ತಂದಿದೆ. ಶೇ. 50ಕ್ಕಿಂತ ಹೆಚ್ಚು ಮಕ್ಕಳು, ಲೈಂಗಿಕ ದೌರ್ಜನ್ಯಕ್ಕೆ 
ಒಳಗಾಗುತ್ತಿದ್ದಾರೆ. ಪೋಷಕರು, ಕುಟುಂಬಕ್ಕೆ pS ಜವಾಬ್ದಾರಿ ಹೊತ್ತವರು ಹಾಗೂ ನಂಬಿಕೆಯುಳ್ಳವರಿಂದಲೇ ಈ 
ಅಮಾನುಷವಾದ ದೌರ್ಜನ್ಯ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದು ವಿವಾದಾತ್ಮಕ ಸಂಗತಿಯಾಗಿರುವ ಲೈಂಗಿಕ ಶಿಕ್ಷಣವನ್ನು 
ನೀಡಬೇಕೆ ಅಥವಾ ಬೇಡವೆ ಎಂಬ ವಿಷಯ ಹೆಚ್ಚು ಪ್ರಸ್ತುತತೆಯನ್ನು ಪಡೆಯುತ್ತದೆ. 


ಲೈಂಗಿಕ ಶಿಕ್ಷಣದ ಬಗ್ಗೆ ಸರ್ಕಾರ ಹಾಗೂ ನ್ಯಾಯಾಂಗ ಎರಡೂ ಮಡಿವಂತಿಕೆಯ ದೃಷ್ಟಿಕೋನವನ್ನು ನೈತಿಕತೆಯ ಹಿನ್ನೆಲೆಯಲ್ಲಿ 
ವಪ ಡಿಸುತ್ತಿವೆ. ಲೈಂಗಿಕತೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಮತ್ತು ಆರೋಗ್ಯಕರವಾಗಿ ವಿದ್ಯಾರ್ಥಿಗಳಿಗೆ 
ಹಾಗೂ ಯುವಜನತೆಗೆ ನೀಡುವ ಅಗತ್ಯವಿಲ್ಲವೆ?' ಸ ಸಮಾಜದ. ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಆರೋಗ್ಯಕರವಾದ "ಲೈಂಗಿಕತೆ 
ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅದರಲ್ಲೂ ಇದು ಮಹಿಳೆಯರ ಜೀವನದಲ್ಲಿ ನಿರ್ಣಾಯಕವಾದ ಪಾತ್ರವನ್ನು ವಹಿಸುತ್ತದೆ. 
ಕುಟುಂಬದಲ್ಲಿ ಹಾಗೂ ಶಾಲೆಗಳಲ್ಲಿ ಚಿಕ್ಕ ವಯಸಿನ ಹೆಣ್ಣುಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರತಿದಿನ ಹೆಚ್ಚುತ್ತಾ "ಹೋಗುತ್ತಿದೆ. 4 


1997ರಲ್ಲಿ ದೆಹಲಿಯ ಸಾಕ್ಷಿ ಸಂಸ್ಥೆಯು ಸುಮಾರು 350 ಶಾಲೆಯ ಮಕ್ಕಳ ಸಮೀಕ್ಷೆ ನಡೆಸಿದಾಗ ಅವರಲ್ಲಿ ಸರಾಸರಿ 63 ಮಕ್ಕಳು 
ಕುಟುಂಬದಲ್ಲಿಯೇ ಲೈಂಗಿಕ ಹಿ೦ಸೆಗೆ ಒಳಗಾಗಿದ್ದರು. ಸರಾಸರಿ 25ರಷ್ಟು ಹೆಣ್ಣುಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿದ್ದರು. ಶೇ. ಕ 
30ರಷ್ಟು ಮಕ್ಕಳು ಇತ. ತಂದೆ ಅಥವಾ ಮನೆಯ ಇತರ ಸದಸ್ಯರಿಂದ "ಲೈಂಗಿಕ ಹಿಂಸೆ ಸೆಗೆ ಒಳಗಾಗಿದ್ದರು. ಮುಂಬಯಿಯ J 
ಟಾಟಾ” ಸಾಮಾಜಿಕ ಸಂಸ್ಥೆ ಹಾಗೂ ದೆಹಲಿಯ ರಾಹಿ ಸಂಸ್ಥೆಯು. ನಡೆಸಿದ ಸಂಶೋಧನೆಯು ಈ ಮೇಲಿನ ಅಂಶವನ್ನು 
ದೃಢಪಡಿಸುತ್ತದೆ. ಇಂತಹ ಪ್ರಕರಣಗಳು ಸಾರ್ವಜನಿಕವಾಗಿ ಚರ್ಚೆಗೆ ಒಳಗಾಗುವುದಿಲ್ಲ. ಇಂತಹ ಹಿಂಸೆ ನಡೆದಾಗ ಅದನ್ನು 

ಒಂದು ರಹಸ ವೆಂಬಂತೆ ಕಾಪಾಡಿಕೊಂಡು ಬರಲಾಗುವುದು. ಅಜ್ಞಾನ. ಅರೆಬರೆ ಜ್ಞಾನ, ಆಮಿಷ ಗಳಿಗೆ ಒಳಗಾಗಿ ಲೈಂಗಿಕವಾಗಿ | 
ಬಲಿಪ ಶುವಾಗುವುದು ಅವ್ಯಾಹತವಾಗಿ ನಡೆಯುತ್ತಲೇ ಇದೆ. ಲೈಂಗಿಕತೆಯ ಬಗ್ಗೆ ಚರ್ಚಿಸದೇ ಮೌನವಾಗಿರುವುದೆಂದರೆ ಎಲ್ಲಾ 
ಸರಿಯಾಗಿದೆ ಎಂದರ್ಥವಲ್ಲ. ತೀವ್ರಗತಿಯಲ್ಲಿ ಬೆಳೆಯುತ್ತಿರುವ ಕೋಮುವಾದಿ ಮನಸ್ಸು ಲೈಂಗಿಕ ಶಿಕ್ಷಣವನ್ನು ತೀವ್ರವಾಗಿ 
ವಿರೋಧಿಸುತ್ತದೆ. ಇಂದಿನ ಜಾಗತೀಕರಣದ ಸಂದರ್ಭದಲ್ಲಿ ಲೈಂಗಿಕತೆಯ ವಿಕೃತ ಮಾಹಿತಿಗಳು ಸಿನಿಮಾ, ದೂರದರ್ಶನ, 

ಎವಿಧ ಚಾನಲ್‌ಗಳಲ್ಲಿ, ಇಂಟರ್‌ನೆಟ್‌ಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಯುವಜನತೆಗೆ ಲಭ್ಯವಿಲ್ಲವೆ? ಇವುಗಳಲ್ಲಿ ಲೈಂಗಿಕ 
ಅಭಿವ್ಯಕ್ತಿ ಆರೋಗ್ಯಕರವಾಗಿದೆಯೇ ಎಂಬುದನ್ನು ಗಮನಿಸಿದಾಗ ವಾಸ್ತವಾಂಶಗಳು ಭಿನ ವಾಗಿರುವುದು ಗೋಚರವಾಗುತ್ತದೆ. 


ಕ ಶಿಕ್ಷಣದ ಸ್ವರೂಪ ಹೇಗಿರಬೇಕು, ಬೋಧಿಸುವ ಕ್ರಮ, ಶಿಕ್ಷಕರಿಗೆ ನೀಡುವ ತರಬೇತಿ ಇದು ಬೇರೆ ವಿಚಾರ. ಆದರೆ, 

ಸ್ಕೆಯ "ಗಂಭೀರತೆ, ಎಕೃತ ಲೈಂಗಿಕತೆಯ ರೂಕ್ಷತೆ, ಅದರ ವಿವಿಧ ಆಯಾಮ, ಮಹಿಳೆಯ ಮೇಲೆ ಆಗುತ್ತಿರುವ ಲೈಂಗಿಕ 

| Re, ವೈಜ್ಞಾನಿಕವಾಗಿ ವಿಶ್ಲೇಷಿಸಬೇಕಾಗುತ್ತದೆ. ದೇಹದ ರಚನೆ, ಅಂಗಾಂಗಗಳ ಕ್ರಿಯೆ, ದೈಹಿಕ ಹಾಗೂ ಮಾನಸಿಕ 
ಬೆಳವಣಿಗೆ, ಪರಿಸರ ಮುಂತಾದ ವಿಚಾರಗಳನ್ನು ಕುರಿತು ವೈಜ್ಞಾನಿಕವಾದ ಶಿಕ್ಷಣ ಅತ್ಯಗತ್ಯವಾಗಿದೆ. 


ಲೈ೦ಗಿಕ ಶಿಕ್ಷಣ ನೀಡುವುದರಿಂದ ಆರೋಗ್ಯಕರ ಪರಿಣಾಮ ಕಂಡುಬಂದಿರುವುದು ಅಧ್ಯಯನಗಳಿಂದ ದ್ದ ೈಢಪಟ್ಟಿದೆ. ಆರೋಗ್ಯಕರವಾದ 
ಮಾಹಿತಿ ಪಡೆದವರು ಸರಿಯಾದ ನಿರ್ಧಾರ ಹಾಗೂ ಆಯ್ಕೆಯನ್ನು ಮಾಡಬಲ್ಲರು. ಸಹಜೀವಿಗಳೊಂದಿಗೆ ಗೌರವಯುತವಾಗಿ, 
ಜವಾಬ್ದಾರಿಯಿಂದ ವರ್ತಿಸುವರು. ಹೆಣ್ಣುಮಕ್ಕಳ ಲೈಂಗಿಕ ಶೋಷಣೆ. ಪ್ರಮಾದಗಳು, ಲೈ ೦ಗಿಕ ರೋಗಗಳನ್ನು ತಡೆಗಟ್ಟುವಲ್ಲಿ 
ಲೈಂಗಿಕ ಶಿಕ್ಷಣವು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. 


ಸಂಪಾದಕ ಮಂಡಳಿ 


ಮಂನಿನಿ 


"ಜೆಂಡರ್‌' ಎಂಬ ಪದವನ್ನು ವ್ಯಾಕರಣದಲ್ಲಿ ಕೇಳಿದ್ದೇವಾದರೂ 


ಈಗದು ಬೇರೆ ರೀತಿಯಲ್ಲಿ ಬಳಕೆಯಾಗುತ್ತಿದೆ. ಇದರ ಹೊಸ 
ಅರ್ಥವನ್ನು ತಿಳಿಸುತ್ತೀರಾ? 


"ಜೆಂಡರ್‌" ಪದವನ್ನು ಸಮಾಜಶಾಸ್ತ್ರೀಯವಾಗಿ ಅಥವಾ 
ಒಂದು ಪರಿಕಲನೆಯ ಜಾಗ ಬಳಕೆಮಾಡಲಾಗುತ್ತಿದೆ. 


ಅದಕ್ಕೊಂದು ನಿರ್ದಿಷ್ಟವಾದ ಅರ್ಥವನ್ನು ಕೊಡಲಾಗಿದ್ದೇಳ ' 


ಲಿಂಗತ್ವದ ಪರಿಕಲ್ಪನೆಯಿಂದಾಗಿ ಲಿಂಗ ಒಂದಾದರೆ, 
ಲಿಂಗತ್ವವು ಸಂಪೂರ್ಣವಾಗಿ ಬೇರೆ ಬೇರೆ ಎನ್ನಲು ನಮಗೆ 
ಸಾಧ್ಯವಾಗಿದೆ. 


ಪ್ರತಿಯೊಬ್ಬರೂ ಗಂಡು ಅಥವಾ ಹೆಣ್ಣಾಗಿ ಹುಟ್ಟುತ್ತೇವೆ. 
ನಮ್ಮ ಜನನಾಂಗವನ್ನು ನೋಡಿ ನಮ್ಮ ಲಿಂಗವನ್ನು ಸರಳವಾಗಿ 


'ನಿರ್ಧ ರಿಸಬಹುದು. 


ಅರ್ಥದಲ್ಲಿ ಜೆಂಡರ್‌ ಅಥವಾ ಲಿಂಗತ್ವವು ಗಂಡು ಮತ್ತು ಹೆಣ್ಣುಗಳ: ೫... 


ಸಾಮಾಜಿಕ-ಸಾಂಸ್ಕ ತಿಕ ಪರಿಬಾಷೆಗೆ,: ಪುರುಷ ಮತ್ತು 
ಮಹಿಳೆಯರನ್ನು ಪ್ರೇಕವಾಗಿ ಗುರುತಿಸುವ. ಮತ್ತು ಅವರಿಗೆ 
ಸಾಮಾಜಿಕ ಪಾತ್ರಗಳನ್ನು ಗೊತ್ತುಪಡಿಸುವ" ರೀತಿಗೆ 
ಸಂಬಂಧಿಸಿದೆ. ಅದು ಪುರುಷ ಮತ್ತು | 
ಮಹಿಳೆಯರಿಗೆ ಸಂಬಂಧಿಸಿದೆ. ಅದು 
ಪುರುಷ ಮತ್ತು ಮಹಿಳೆಯರಿಗೆ .. 
ಸಂಬಂಧಿಸಿದ ಸಾಮಾಜಿಕ 
ಸತ್ಯಗಳನ್ನು 


ಸ "ಅದರೆ ಪ್ರತಿಯೊಂದು. ಸಂಸ್ಕೃತಿಯೂ ಹುಡುಗಿ-ಹುಡುಗರನ್ನು 
' ಮೌಲ್ಯೀಕರಿಸುವ, ಅವರಿಗೆ ವಿಭಿನ್ನ ಪಾತ್ರಗಳನ್ನು, ಪ್ರತಿಸಂದನ 


ಗಳನ್ನು ಗುಣಲಕ್ಷಣಗಳನ್ನು ಗೊತ್ತುಪಡಿಸುವ ತನ್ನದೇ ಆದ 
ವಿಧಾನಗಳನ್ನು ಹೊಂ ಭ್ರ 


ಪ್ರತಿಯೊಂದು ಸಮಾಜವೂ 
ಒಂದು ಗಂಡು ಅಥವಾ ಹೆಣ್ಣನ್ನು 
ಕ್ರಮೇಣ ಪುರುಷತ್ವದ ಹ 


ಅಂಗತ (ಜೆಂಡರ್‌) NR 


ಅರ್ಥಮಾಡಿಕೊಳ್ಳುವ ವರ್ತನಾ ಮಾದರಿಗಳು, 
ಒಂದು ವಿಶ್ಲೇಷಣಾತ್ಮಕ ಪಾತ್ರಗಳು, ಜವಾಬ್ದಾರಿಗಳು, 
ಸಾಧನವಾಗಿ ಎಂದರೇನು? ಹಕ್ಕುಗಳು ಮತ್ತು ನಿರೀಕ್ಷೆ 
ಬಳಕೆಯಾಗುತ್ತಿದೆ. | ರುವ ಪುರುಷ ರು ಮತ್ತು: 
ಮಹಿಳೆಯರ ಇಂಗ್ಲಿಷ್‌ ಮೂಲ : ಮಹಿಳೆಯರನ್ನಾಗಿ 
ಪರಾಧೀನತೆ ಅವರ ದೇಹ ಅಂಡರ್‌ಸ್ಟಾಂಡಿಂಗ್‌ ಜೆಂಡರ್‌ ಪರಿವರ್ತಿಸುತ್ತದೆ. 


ರಚನೆಗೆ ಸಂಬಂಧಿಸಿದೆ 


pe 


ಯೆನ್ನುವ ಸಾಮಾನ್ಯ. ಮನಃ 
ಪ್ರವ ತಿಯನ್ನು ಪ್ರಶಿಸಲೆಂದೇ " 
ಲಿಂಗ ಮತ್ತು ಲಿಂಗತ್ಸಗಳ ನಡುವಿನ _ 
ವ್ಯತ್ಯಾಸವನ್ನು ಪರಿಚಯಿಸಲಾಯಿತು. 1. 

ಸಮಾಜದಲ್ಲಿ, ಪುರುಷ ಮತ್ತು ಮಹಿಳೆಯರಿಗೆ ನೀಡಿರುವ ಬೇರೆ 
ಬೇರೆ ಗುಣ ವಿಶೇಷಣಗಳು, ಪಾತ್ರಗಳು ಮತ್ತು ಸ್ಥಾನಮಾನಗಳು 
ಅವರವರ ಜೀವವಿಜ್ಞಾನಗಳಿಂದ (ಅಂದರೆ ಲಿಂಗದಿಂದ) ಪೂರ್ವ 
ನಿರ್ಧರಿತವಾದವು. ಅಂದರೆ ಅವು ಪ್ರಕೃತಿದತ್ತವಾದವು; ಅಂತೆಯೇ 
ಬದಲಾವಣೆಗೊಳಪಡಲು ಸಾಧ ಮ್ನ ಎಂದು ಶತಮಾನ 
ಗಳಿಂದ ನಂಬಲಾಗಿತ್ತು. 


ಒಂದು ರೀತಿಯಲ್ಲಿ ಸ್ವಷ 
ಸ್ಥಾನಮಾನಕ್ಕೆ, ಅವರು ಮ್ಹ 
ತಿಳಿಯಲಾಗಿತ್ತು: ತಿಳಿಯಲಾ। ಡೆ. ಇದನ್ನು ಪ್ರಕೃತಿ 
ಸದುದೆಡು ಒಮ್ಮೆ ಒಪ್ಪಿಕೊ೦ಡುದೇ ಆದಲ್ಲಿ ಸಹಜ 


ಹಳೆಯರ ಅಧೀನತೆಯ 


ವಾಗಿಯೇ ಸಮಾಜದಲ್ಲಿರುವ "ರಿಂಗ ಅಸಮಾನತೆ ಮತ್ತು 


ಅನ್ಯಾಯಗಳ ಬಗ್ಗೆ ಮಾತನಾಡುವ ಅಗತ್ಯವೇ ಕಾಣುವುದಿಲ್ಲ. 


ಲೇಖಕರು : ಕಮಲಾ ಭಾಸಿನ್‌ 
ಕನ್ನಡಕ್ಕೆ : ವೆಂ ವನಜ 


ಜೈವಿಕವಾದ ಲಿಂಗವು ' 
. ಮಾಡದಿರುವ ಮಹಿಳೆ ಮತ್ತು 
ಪುರುಷರೆಂಬ ಲಿಂಗತ್ವದ 
ಗುರುತುಗಳು ಮನೋವೈಜ್ಞಾನಿಕವಾಗಿ 

ಮತ್ತು ಸಾಮಾಜಿಕವಾಗಿ, ಅಂದರೆ 
ಚಾರಿತ್ರಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ 
ನಿರ್ಧರಿತವಾಗುತ್ತವೆ. 


ಆ್ಯನ್‌ ಓಕ್ಷೆ ಅವರು ಮೊಟ್ಟಮೊದಲಿಗೆ ಲಿಂಗತ್ವದ ಪರಿಕಲ್ಪನೆ 
ಯನ್ನು ಬಳಸಿದ ಕೆಲವೇ ಸ್ತೀವಾದಿಗಳಲ್ಲಿ ಒಬ್ಬರಾಗಿದ್ದಾರೆ. ಇವರು 
“ಲಿಂಗತ್ವ ಒಂದು ಸಾಂಸ್ಕೃತಿಕ ವಿಷಯ. ಇದು ಪುರುಷ ಮತ್ತು 
ಮಹಿಳೆಯರ `ಪುರುಷತ್ವದ' ಮತ್ತು 'ಸ್ಪೀತ್ಸದ' ಎಂಬ ಸಾಮಾಜಿಕ 
ವರ್ಗೀಕರಣಕ್ಕೆ ಸಂಬಂಧಿಸಿದೆ” ಎನ್ನುತ್ತಾರೆ. ಸಾಮಾನ್ಯವಾಗಿ, 
ಜೈವಿಕ ಪ್ರರಾವಗಳನ್ನಾ ನ್ನಾಧರಿಸಿ ಜನರನ್ನು ಗಂಡು ಹೆಣ್ಣು 
ಎಂದು ತೀರ್ಮಾನಿಸಲು ಸಾಧ್ಯವಿದೆ. ಎ೫ ಅದೇ ರೀತಿಯಲ್ಲಿ 
ಅವರು ಪುರುಷತ್ವದ ಅಥವಾ ಸೀತ್ರದ ಗುಣಗಳುಳ್ಳವರು ಅಥವಾ 
ಇಲ್ಲದವರೆಂಬ ತೀರ್ಮಾನಕ್ಕೆ ಬರಲು ಸಾಧ್ಯವಾಗುವುದಿಲ್ಲ. ಕಾರಣ, 
ಅದರ ಅಳತೆಗೋಲುಗಳು ಸಾಂಸ್ಕೃತಿಕವಾದವು; ಕಾಲದಿಂದ 


ನನರ 


ಕಾಲಕ್ಕೆ, ಸ್ಥಳದಿರಿದ ಸ್ಥಳಕ್ಕೆ ಬೇರೆಯಾಗುವಂಥವು. ಲಿಂಗದ ಸ್ಥಿರತೆಯನ್ನು ಒಪ್ಪಲೇಬೇಕು. ಅದೇ ರೀತಿ ಲಿಂಗತ್ವದ ಬದಲಾವಣೆಯ 
ಗುಣವನ್ನೂ ಒಪ್ಪಲೇಬೇಕು. ಲಿಂಗತ್ಸಕ್ಕೆ ಯಾವುದೇ ಜೈವಿಕ ಹುಟ್ಟು ಇಲ್ಲ; ಲಿಂಗ ಮತ್ತು ಲಿಂಗತ್ಸಗಳು ನಿಜವಾಗಿ “ಸಹಜ'ವಾದುದಲ್ಲವೇ 


ಅಲ್ಲವೆಂಬ ತೀರ್ಮಾನಕ್ಕೆ ಬರುತ್ತಾರೆ. 


ಈ ಎರಡು ಶಬ್ದಗಳಲ್ಲಿರುವ ಮುಖ್ಯ ವ್ಯತ್ಯಾಸಗಳನ್ನು ಗಮನಿಸೋಣ: 


ಲಿಂಗ ಸಹಜವಾದುದು. 


ಲಿಂಗ ಜೈವಿಕವಾದುದು. ಇದು ದೃಷ್ಟಿಗೋಚರವಾದ 
ಜನನಾಂಗಗಳ ವ್ಯತ್ಯಾಸಗಳು ಮತ್ತು ಸಂತಾನೋತ್ಪತ್ತಿಯ 
ಕ್ರಿಯೆಗಳಲ್ಲಿನ ವ್ಯತ್ಯಾಸಗಳಿಗೆ ಸಂಬಂಧಿಸಿದೆ. 


ಲಿಂಗ ಸ್ಥಿರವಾದುದು. ಇದು ಎಲ್ಲೆಡೆ ಒಂದೇ ಆಗಿರುತ್ತದೆ. 


ಲಿಂಗವನ್ನು ಬದಲಿಸಲಾಗುವುದಿಲ್ಲ. 


" ಲಿಂಗತ್ವ (ಅಥವಾ ಚೆಂಡರ್‌)ವನ್ನು ದಕ್ಷಿಣ ಏಷ್ಯಾದ ಭಾಷೆಗಳಿಗೆ 
ಹೇಗೆ ಭಾಷಾಂತರಿಸಬಹುದು? | 

| ನಿಜವಾಗಿಯೂ ಇದೊಂದು ಸಮಸ್ಯೆಯೇ. ಇಂಗ್ಲಿಷ್‌ನಲ್ಲಿ 
ಸೆಕ್ಸ್‌ (500 ಮತ್ತು ಜೆಂಡರ್‌ (೮086401) ಎಂಬ ಎರಡು 
ಪದಗಳಿವೆ. ಆದರೆ ದಕ್ಷಿಣ ಏಷ್ಯಾದ ಹೆಚ್ಚಿನ ಭಾಷೆಗಳಲ್ಲಿ ಲಿಂಗ 
ಮತ್ತು ಲಿಂಗತ್ಸಗಳೆರಡಕ್ಕೂ "ಲಿಂಗ' ಎಂಬ ಒಂದೇ ಪದ 
ದೊರಕುತ್ತದೆ. ಲಿಂಗ ಮತ್ತು ಲಿಂಗತ್ಸಗಳೆರಡನ್ನೂ ಪ್ರತ್ಯೇಕವಾಗಿ 
ಗುರುತಿಸಲು ನಮಗೆ ಎರಡು ಪದಗಳು ಕಾಣಸಿಗುತ್ತವೆ. ಲಿಂಗಕ್ಕೆ 
ಪ್ರಾಕೃತಿಕ ಲಿಂಗ ಅಥವಾ ಜೈವಿಕಲಿಂಗ ಮತ್ತು ಲಿಂಗತ್ತಕ್ಕೆ 


“ಸಾಮಾಜಿಕ ಲಿಂಗ' ಅಥವಾ ಸಮಾಜಕ್ಕೆ ಸಂಬಂಧಿಸಿದ ಲಿಂಗ 


ಎನ್ನುತ್ತೇವೆ. ವಾಸ್ತವದಲ್ಲಿ ಈ ಪರಿಭಾಷೆ “ಸೆಕ” ಮತ್ತು “ಜೆಂಡರ್‌” : 


ಎ೦ಬ ಪದಗಳಿಗಿಂತ ಹೆಚ್ಚು 'ಸುಲಭಗ್ರಾಹ್ಯವಾಗಿದೆ. ಏಕೆಂದರೆ, 
ಈ ಪದಗಳೇ ತಮ್ಮ ಪರಿಭಾಷೆಗಳನ್ನು ಹೊಂದಿವೆ. ಆದ್ದರಿಂದ 
ಯಾವುದೇ ವಿವರಣೆಗಳ ಅತ್ಯವಿರುವುದಿಲ್ಲ. 


ಆದರೆ ಲಿಂಗತ್ವವು ಲಿಂಗಕ್ಕೆ ಹೆಚ್ಚು ನಿಕಟವಾದ ಸಂಬಂಧ 
ಹೊಂದಿದೆಂಶುಲ್ಲವೇ? ಮಹಿಳೆ ಮತ್ತು ಪುರುಷರ 
ಲಿಂಗಭೇದಗಳನ್ನಾಧರಿಸಿಯೇ ಅವರ ಪಾತ್ರ ಮತ್ತು ವರ್ತನೆಗಳನ್ನು 
ನಿಗದಿಪಡಿಸಲಾಗಿದೆ ಅಲ್ಲವೇ? 

ಸ್ವಲ್ಪ ಮಟ್ಟಿಗೆ ಮಾತ್ರ ತಮ್ಮ ದೇಹಗಳಿ೦ದಾಗಿ ಮಹಿಳೆಯರು 


ನೂನನ 


ಲಿಂಗತ್ವ ಸಾಮಾಜಿಕ, ಸಾಂಸ್ಕೃತಿಕವಾದುದು ಮತ್ತು 


| ಲಿಂಗತ್ಸವು ಸಾಮಾಜಿಕ ಹಾಗೂ ಸಾಂಸ್ಕೃತಿಕವಾದುದು. ಇದು 


ಲಿಂಗತ್ವ (Gender) 
ಮಾನವ ನಿರ್ಮಿತವಾದುದು. 


ಪುರುಷತ್ವದ ಮತ್ತು ಸ್ತೀತ್ವದ ಗುಣಗಳು, ವರ್ತನೆಯ 
ಇ ಮ 

ಮಾದರಿಗಳು, ಪಾತ್ರಗಳು ಮತ್ತು ಜವಾಬ್ದಾರಿಗಳು 

ಮುಂತಾದವುಗಳಿಗೆ ಸಂಬಂಧಿಸಿದೆ. 


ಲಿಂಗತ್ವ ಬದಲಾಗುತ್ತದೆ. ಇದು ಕಾಲದಿಂದ ಕಾಲಕ್ಕೆ, 
ಸಂಸ್ಕೃತಿಯಿಂದ ಸಂಸ್ಕೃತಿಗೆ, ಕುಟುಂಬದಿಂದ ಕುಟುಂಬಕ್ಕೆ 
ಬದಲಾಗುತ್ತದೆ. 


ಲಿಂಗತ್ವವನ್ನು ಬದಲಿಸಬಹುದು. 


ಮುಟ್ಟಾಗುತ್ತಾರೆ. ಆದರೆ ಎಲ್ಲರೂ ಅಲ್ಲ. ಇದಕ್ಕಿಂತ ಬೇರೆಯಾದ 
ಪುರುಷರು ಮಾಡಲಾಗದುದನ್ನು ಅವರು ಮಾಡುವುದಿಲ್ಲ. ಅಥವಾ 


4 


ಮಕ್ಕಳನ್ನು ಹೆರುತ್ತಾರೆ, ಮೊಲೆಯೂಡಿಸುತ್ತಾರೆ ಮತ್ತು 


p 


ಪುರುಷರು: ಮಾಡಲು ಸಾಧ್ಯವಿರುವ ಆದರೆ ಮಹಿಳೆಯರು ' 


ಮಾಡಲಾಗದುದು ಯಾವುದೂ ಇಲ್ಲ. ಮಕ್ಕಳನ್ನು ಹೆರುವುದರ 
ಅರ್ಥ, ಮಹಿಳೆಯರು ಮಾತ್ರ ಅಥವಾ ಮಹಿಳೆಯರೇ ಮಕ್ಕಳನ್ನು 
ನೋಡಿಕೊಳ್ಳಬೇಕೆಂದಲ್ಲ. ಗಂಡು ಅಥವಾ ಹೆಣ್ಣು ದೇಹಗಳನ್ನು 
ಹೊಂದಿದ್ದೇವೆಂದರೆ ಅವು ನಮ್ಮ ಗುಣವಿಶೇಷಣಗಳು, ಪಾತ್ರ 
ಅಥವಾ ಗುರಿಗಳನ್ನು ನಿರ್ಧರಿಸಲೇಬೇಕೆಂದಿಲ್ಲ. 


ಆದರೆ ವಾಸ್ತವದಲ್ಲಿ ಯಾವುದು ಸಹಜ ಮತ್ತು ಯಾವುದು 
ಸಮಾಜದ ನಿರ್ಮಿತಿ ಎಂದು ಹೇಳುವುದು ಬಹಳ ಕಷ್ಟಕರ 
ವಾದುದು. ಏಕೆಂದರೆ, ಮಗು ಹುಟ್ಟಿದ ಕ್ಷಣದಿಂದಲೇ ಕುಟುಂಬ 
ಮತ್ತು ಸಮಾಜಗಳು ಲಿಂಗತ್ನವನ್ನುಂಟು ಮಾಡುವ ಪ್ರಕ್ರಿಯೆಯಲ್ಲಿ 
ತೊಡಗಿಕೊಳ್ಳುತ್ತವೆ. ದಕ್ಷಿಣ ಏಷ್ಯಾದ ಹಲವು ಸಂಸ್ಕೃತಿಗಳಲ್ಲಿ 
ಮಗನ ಜನನವನ್ನು ಆಚರಿಸಲಾಗುತ್ತದೆ; ಮಗಳ ಜನನದಿಂದ 
ದುಃಖಿಸಲಾಗುತ್ತದೆ. ಗಂಡು ಮಕ್ಕಳಿಗೆ ಪ್ರೀತಿ, ಗೌರವ, ಒಳ್ಳೆಯ 
ಆಹಾರ ಮತ್ತು ಉತ್ತಮ ವೈದ್ಯಕೀಯ ಆರೈಕೆ ಮುಂತಾದವುಗಳನ್ನು 
ನೀಡಲಾಗುತ್ತದೆ. ಹುಡುಗರನ್ನು ಒರಟೊರಟಾಗಿರಲು, ಖರ್ಚು 


ಮಾಡಲು ಪ್ರೋತ್ಸಾಹಿಸಿದರೆ, ಹುಡುಗಿಯರನ್ನು ಸೆರೆಯಲ್ಲಿಟ್ಟು 


ಮನೆಗೆ ಸೀಮಿತಗೊಳ್ಳುವುದನ್ನು ಪ್ರೋತ್ಸಾಹಿಸಲಾಗುತ್ತದೆ. 
ಹುಡುಗಿಯ ದೇಹದಲ್ಲಿ ಅವಳು ತುಂಡು ಬಟ್ಟೆ ಧರಿಸುವುದು 
ಅಥವಾ ಮರವನ್ನು ಹತ್ತುವುದು ಅಥವಾ ಸೈಕಲ್ಲು ತುಳಿಯುವು 
ದನ್ನು ತಡೆಯುವಂಥದು ಏನೊ ಇಲ್ಲ. ಹಾಗೇ ಹುಡುಗನ 


ದೇಹದಲ್ಲಿ ಅವನು ಬೊಂಬೆಗಳೊಂದಿಗೆ ಆಡುವುದು, ಚಿಕ್ಕ 


ಮಕ್ಕಳನ್ನು ನೋಡಿಕೊಳ್ಳುವುದು, ಅಡಿಗೆ ಮಾಡಲು ನೆರವಾಗುವುದು 
ಅಥವಾ ಮನೆಯನ್ನು ಸ್ವಚ್ಛಗೊಳಿಸುವುದನ್ನು ತಡೆಯುವಂಥದು 
ಯಾವುದೂ ಇಲ್ಲ. ಈ ವ್ಯತ್ಯಾಸಗಳಲ್ಲವೂ ಲಿಂಗತ್ವದ ವ್ಯ ೈತ್ಯಾಸಗಳು. 
ಇವು ಸಮಾಜದ ನಿರ್ಮಿತಿಗಳು. ಲಿಂಗತ್ವವು ಸಾಂಸ ತಿಕ ಮತ್ತು 
ಸಾಮಾಜಿಕ ಗುಣ ವಿಶೇಷಣವೇ ಹೊರತು ಸಹಜಪಾದುದಲ್ಲ. 
ಇದು ಕಾಲದಿಂದ ಕಾಲಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ, ಬೇರೆ 
ಬೇರೆ ಸಾಮಾಜಿಕ ಗುಂಪುಗಳಲ್ಲಿ ಬದಲಾಗುತ್ತಾ ಹೋಗುವುದೇ 
ಇದಕ್ಕೆ ಸಾಕ್ಷಿ. ಉದಾಹರಣೆಗೆ, ಒಂದು ಮಧ್ಯಮವರ್ಗದ 
ಹುಡುಗಿಯನ್ನು ಮನೆ ಅಥವಾ ಶಾಲೆಗೆ ಸೀಮಿತಗೊಳಿಸಬಹುದು. 
ಆದರೆ ಗಿರಿಜನ ಹುಡುಗಿಯೊಬ್ಬಳು ಕಾಡಿನಲ್ಲಿ ಸ್ವತಂತ್ರವಾಗಿ 
ಅಲೆದಾಡಬಹುದು, ಜಾನುವಾರುಗಳನ್ನು ಮೇಯಿಸಲು ಓಡಾಡ 
ಬಹುದು ಅಥವಾ ಹಣ್ಣು, ಎಲೆ ಅಥವಾ ರೆಂಬೆಕೊಂಬೆಗಳಿಗಾಗಿ 


ಮರ ಹತ್ತಬಹುದು. ಇಬ್ಬರೂ ಹುಡುಗಿಯರೇ. ಆದರೆ ತಮ್ಮ 


ದೇಹಗಳು ಒಂದೇ ರೀತಿಯದಾದರೂ ಬೇರೆ ಬೇರೆ ಸಾಮರ್ಥ್ಯ 


; ಗಳನ್ನು ಆಸೆ, ಆಕಾಂಕ್ಷೆಗಳನ್ನು ಮತ್ತು ಕನಸುಗಳನ್ನು de - 


ಕೊಳ್ಳುತ್ತಾರೆ. 


ಅದೇ ರೀತಿ, ಅನೇಕ ಕ ಕುಟುಂಬಗಳಲ್ಲಿ ಸಾಂಪ್ರದಾಯಿಕವಾಗಿ 
ಹುಡುಗಿಯರನ್ನು ಶಾಲೆಗೆ ಕಳಿಸುತ್ತಿರಲಿಲ್ಲ. ಅವರಿಗೆ ಹತ್ತು ಅಥವಾ 


| ಹನ್ನೊ ೦ದು lt ನಂತರ ಮನೆಯ ಹೊರಗೆ ಹೋಗಲು 


ಬಿಡುತ್ತಿರಲಿಲ್ಲ. ಮೈನೆರೆದ ಕೂಡಲೆ ಅವರಿಗೆ ವಿವಾಹವಾಗುತ್ತಿತ್ತು. 
ಆದರೆ ಅವೆಲ್ಲವೂ ಈಗ ಬದಲಾಗಿವೆ. ಹಾಗೆಯೇ ಪುರುಷರ 
ಶಿಕ್ಷಣ, ಪಾತ್ರಗಳು ಮತ್ತು ಜವಾಬ್ದಾರಿಗಳು ಬಹಳಷ್ಟು ಎನ್ನಲಾಗ 
ದಿದ್ದರೂ ಬದಲಾಗಿವೆ. ಲಿಂಗತ್ವ ಬದಲಾಗಬಹುದಾದುದೆಂದು 
ನಾವು ಹೇಳುವುದರ ಅರ್ಥ ಇದೇ ಆಗಿದೆ. ಅದು ಬೇರೆ ಬೇರೆ 
ಕುಟುಂಬಗಳಲ್ಲಿ ಅಥವಾ ಸಮುದಾಯಗಳಲ್ಲಿ ಮತ್ತು ಒಂದೇ 
ಕುಟುಂಬದಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆಯಾಗಿರುತ್ತದೆ. 
ಅಥವಾ ಆಗಿರಬಹುದು. 


ನಾವು, ಸಮಾಜ ಅಥವಾ ಸಂಸ್ಕೃತಿಗಳು ನಮ್ಮ ದೇಹಗಳನ್ನು 
ಕೂಡ ರೂಪಿಸಲು ಅಥವಾ ಬದಲಿಸಲು ಸಾಧ್ಯವಿದೆ. ನಮ್ಮ 


ದೇಹಗಳ ಗಾತ್ರ, ರೂಪ ಮತ್ತು ಶಕ್ತಿಗಳನ್ನು ತರಬೇತಿ, ಬಳಕೆ, 
ನಿರ್ಬಳಕೆ, ದುರ್ಬಳಕೆ ಅಥವಾ ವಿಕೃತ ಬಳಕೆಗಳಿ೦ದ ಬದಲಿಸ 
ಬಹುದು. ಕಣ್ಣಿಗೆ ಕಾಣುವ ಉದಾಹರಣೆಗಳೆಂದರೆ ಕುಸ್ತಿಪಟುಗಳು, 


ಬಾಡಿ ಬಿಲ್ದರ್ಸ್‌ಗಳು, ಆಟಗಾರರು, ನರ್ತಕ/ನರ್ತಕಿಯರು, 
ಯೋಗಪಟುಗಳು ಮುಂತಾದವರು. 


ಅದೇ ರೀತಿ ಮಹಿಳೆಯರ ದೇಹಗಳು ಸಂತಾನೋತ್ಪತ್ತಿ 


ಮಾಡಬಲ್ಲವು. ಆದರೆ. ಮಕ್ಕಳು ಬೇಕೆ, ಎಷ್ಟು ಬೇಕು ಮತ್ತು 


ಅವರ ನಡುವಿನ ಅಂತರ ಎಷ್ಟಿರಬೇಕು ಎನ್ನುವುದನ್ನು ನಾವೀಗ. 
ಆಯ್ಕೆಮಾಡಲು ಸಾಧ್ಯ. ಸಂತಾನೋತ್ಪತ್ತಿ ಹೆಣ್ಣು ಪ್ರಾಣಿಗಳಿಗಿರು 
ವಂತೆ ಮಹಿಳೆಯರಿಗೆ ಅನಿವಾರ್ಯವಲ್ಲ. 
ಹಣ್ಣು ಮಾಡುತ್ತಾಳಾದರೆ ಅಡಿಗೆ 
ಮಾಡಲು ಸಾಧ್ಯವದು ಗಂಡಿಗೆ 
ಏಕೆ೦ದರೆ, ಮಾಡುವುದಿಲ್ಲವವಳದ 
ತನ್ನ ಗರ್ಭಕೋಶದಿಂದ! 
ಇದರಿಂದ ಏನನ್ನು ತಿಳಿಯಬಹುದೆಂದರೆ, ಸಮಾಜದಲ್ಲಿ 
ಮಹಿಳೆ ಮತ್ತು ಫಷ ಬೇರೆಬೇರೆಯಾದ ಸ್ಥಾನಮಾನ 
ಗಳು ನಿಜವಾಗಿಯೂ ಸಾಮಾಜಿಕವಾಗಿ ಮತು ಸ ಸಾಂಸ್ಕೃತಿಕವಾಗಿ 
ನಿರ್ಧರಿತವಾದವು. ಅವು ಮಾನವ ನಿರ್ಮಿತವಾದವು. 


 ಸ್ಥಾನಮಾನಕ್ಕೂ, ಪ್ರಕೃತಿಗೂ ಯಾವುದೇ ಸಂಬಂಧವಿಲ್ಲ. 


ಮಹಿಳೆಯರು ಒಂದು ಗುಂಪಾಗಿ ಎಲ್ಲೆಡೆಯೂ ಪುರುಷರಿಗಿಂತ 
ಕಡಿಮೆ ದರ್ಜೆಯವರನ್ನಾಗಿ ಪರಿಗಣಿಸುವಂತೆ ನಿರ್ಧರಿಸಿರುವ 
ಇದು ಲಿಂಗತ್ಸವೇ ಹೊರತು ಲಿಂಗವಲ್ಲ. ಮಹಿಳೆಯರು ಕೆಲವೇ , 
ಹಕ್ಕುಗಳನ್ನು ಹೊಂದಿದ್ದಾರೆ; ಕೆಲವೇ ಸಂಪನ್ಮೂಲಗಳನ್ನು 
ಜು ಸುತಾರ; ಹೆಚ್ಚು ಗಂಟೆಗಳ ಕಾಲ ದುಡಿಯುತ್ತಾರೆ. ಆದರೆ 
ಇವರ ದುಡಿಮೆಯ ಮೌಲ್ಯ ಕಡಿಮೆ ಅಥವಾ ಕಡಿಮೆ ಕೂಲಿ . 
ದೊರಕುತ್ತದೆ. ಇವರು ಪುರುಷರು ಮತ್ತು ಸಮಾಜಗಳಿಂದ 
ವ್ಯವಸ್ಥಿತವಾದ ಹಿಂಸೆಗೆ ಗುರಿಯಾಗುತ್ತಾರೆ. ಸಾಮಾಜಿಕ, ಆರ್ಥಿಕ 
ಮತ್ತು ರಾಜಕೀಯ ಸಂಸ್ಥೆಗಳಲ್ಲಿ ಯಾವುದೇ ನಿರ್ಧಾರ 
ತೆಗೆದುಕೊಳ್ಳುವ ಅಧಿಕಾರ ಇವರಿಗಿರುವುದಿಲ್ಲ. 


“ಇತಿಹಾಸದಲ್ಲಿ ಯಾವ ಸಾಮಾಜಿಕ ವ್ಯವಸ್ಥೆಯೂ 
ನಮ್ಮಲ್ಲಿಯ ಹಾಗೆ ಕ್ರೂರವಾಗಿ, ವ್ಯವಸ್ಥಿತವಾಗಿ ಲಿಂಗಗಳ 
ನಡುವಿನ ಸಹಜ ವ್ಯತ್ತಾ ಸಗಳನ್ನು ವಿಸ್ತರಿಸಿ 
ವಿರೂಪಗೊಳಿಸಿಲ್ಲ ಮತು ಬಳಕೆ ಎಷ್ಟ ಈ 
ವ್ಯವಸ್ಥೆ ಮೊದಲಿಗೆ ಪ್ರಕೃತಿದತ್ತ ಲಿಂಗವನ್ನು ಸಾಮಾಜಿಕ 
ವಾದ ಕೃತಕಲಿಂಗತ್ವಕ್ಕೆ ಪರಿವರ್ತಿಸಿತು. “ಪುರುಷರನ್ನು 
ಪುರುಷರಿಂದ, 'ಮಹಿಳೆ'ಯರನ್ನು ಮಹಿಳೆಯರಿಂದ 
ಮಾಡಿಸಿತು. ವಾಸವದಲ್ಲಿ 'ಪುರುಷರನ್ನು' “ಮಾನವ 
ಜನಾಂಗ'ದಿಂದ ಮತು ಸ ಮಹಿಳೆಯರನ್ನು ಕೇವಲ ಒಂದು 
ಲಿಂಗವನಾ )ಿಗಷ್ಟೇ ಮಾಡಿತು........ ಅಂತಿಮವಾಗಿ, ಈ 
ವ್ಯತ್ಯಾಸಗಳನ್ನೆಲ್ಲಾ ಸೃಷ್ಟಿಸಿದ ನಂತರ ಅವರನ್ನು ಆರ್ಥಿಕ 


ನಿನ 


ಹಾ ನ: 


ಹ 


ಬ್ರ 


ಶೋಷಣೆಗೊಳಗಾಗುವಂತೆ ಮಾಡಲು ಮತ್ತೆ ಅವರನ್ನು 
“ಸಹಜವಾದ'ವರೆಂದು ಘೋಷಿಸುತ್ತದೆ” 
ಎಂದು ಕ್ಲಾಡಿಯಾ ವೊನ್‌ವರ್‌ಲೋಫ್‌ ಅವರು ಅಭಿಪ್ರಾಯ 
ಪಡುತ್ತಾರೆ. 


ಪ್ರತಿಯೊಂದು ಸಮಾಜವೂ ಹುಡುಗಿ ಮತ್ತು ಹುಡುಗರಿಗೆ, 
ಮಹಿಳೆ ಮತ್ತು ಪುರುಷರಿಗೆ ಬೇರೆಬೇರೆಯಾದ ಮಾನದಂಡಗಳನ್ನು 
ನಿಗದಿಪಡಿಸುತ್ತದೆ. ಅದು ಮಹಿಳೆ-ಪುರುಷರ, ಹುಡುಗಿ-ಹುಡುಗರ 
ಬದುಕಿನ ಪ್ರತಿಯೊಂದು ಮಗ್ಗುಲನ್ನು ಮತ್ತವರ ಭವಿಷ್ಯಗಳನ್ನು 
ನಿರ್ಧರಿಸುತ್ತದೆ. ಅವುಗಳಲ್ಲಿ ಕಣ್ಣಿಗೆ ಕಾಣುವ ಕೆಲವನ್ನು 
ಗಮನಿಸೋಣ. 


ಉಡುಪು 
ಹೆಚ್ಚಿನ ಸಮಾಜಗಳಲ್ಲಿ ಹುಡುಗ-ಹುಡುಗಿಯರು, ಪುರುಷ- 
ಮಹಿಳೆಯರು ಬೇರೆಬೇರೆಯಾದ ಉಡುಪುಗಳನ್ನು ಧರಿಸುತ್ತಾರೆ. 


ಈ ವ್ಯತ್ಯಾಸ ಕೆಲವು ಕಡೆಗಳಲ್ಲಿ ಅತ್ಯಂತ ಕಡಿಮೆಯಿರಬಹುದು. ' 


ಇನ್ನು ಕೆಲವೆಡೆ ಅತ್ಯಂತ ಹೆಚ್ಚಾಗಿರಬಹುದು. ಕೆಲವು ಸಮುದಾಯ 
ಗಳಲ್ಲಿ ಮಹಿಳೆಯರು ತಮ್ಮ ಉಂಗುಷ್ನದಿಂದ ನೆತ್ತಿಯವರೆಗೆ, 
ತಮ್ಮ ಮುಖಗಳೂ ಸೇರಿದಂತೆ ಎಲ್ಲವನ್ನೂ ಮರೆಮಾಡಿಕೊಳ್ಳ 
ಬೇಕಾಗುತ್ತದೆ. ನಾವು ಧರಿಸುವ ಉಡುಪಿನ ರೀತಿ ನಮ್ಮ ಚಲನೆ, 
ಸ್ವಾತಂತ್ರ್ಯ ಮತ್ತು ಮಾನವ ಘನತೆಯ ಪ್ರಜ್ಞೆಯ ಮೇಲೆ ಪ್ರಭಾವ 
ಬೀರಬಲ್ಲದು, ಬೀರುತ್ತದೆ. 


ಗುಣಲಕ್ಷಣಗಳು | 
ಮಹಿಳೆಯರು ಮೃದು ಆರೈಕೆಯ, ಪೋಷಣೆಯ, 
ವಿಧೇಯತೆಯ, ಪರಿಪೂರ್ಣತೆಯ ಗುಣಗಳನ್ನು ಹೊಂದಿರ 
ಬೇಕೆಂದು ಹೆಚ್ಚಿನ ಸಮಾಜಗಳಲ್ಲಿ ನಿರೀಕ್ಷಿಸಲಾಗುತ್ತದೆ. ಹಾಗೆಯೇ 
ಪುರುಷರು ಬಲಶಾಲಿಗಳು, ಆತ್ಮವಿಶ್ವಾಸವುಳ್ಳವರು, ಸ್ಪರ್ಧಾ 
ಮನೋಭಾವದವರು ಹಾಗೂ ವಿವೇಚನೆಯುಳ್ಳವರಾಗಿರಬೇಕೆಂದು 
ನಿರೀಕ್ಷಿಸುತ್ತದೆ. ಭಾರತೀಯ ಸ್ತೀವಾದಿಯಾದ ವಸಂತ ಕಣ್ಣಾಬಿರನ್‌ 
ರವರು ಒಮ್ಮೆ ಲಿಂಗತ್ವ ತರಬೇತಿಯೊ೦ದರಲ್ಲಿ ಹೀಗೆ ಹೇಳಿದ್ದರು: 
“ಮಹಿಳೆಯರಿಗೆ ಮಕ್ಕಳನ್ನು ಹೆರುವ ಕ್ರಿಯೆ ಎಷ್ಟು ಸಹಜವೋ 
ಮಕ್ಕಳನ್ನು ಪೋಷಿಸುವುದೂ ಅಪ್ಪೇ ಸಹಜವೆಂದು ಭಾವಿಸ 
ಅದು ನಾವು ಹುಟ್ಟಿಸುವ ಮಕ್ಕಳಿಗೆ ಯಾವುದೇ 
ರೀತಿಯಲ್ಲಿ ಸಂಬಂಧಿಸಿಲ್ಲ. ಪ್ರೀತಿ ಮತ್ತು ತಾಯ್ತನಗಳು ಅವುಗಳ 
ಅಗತ್ಯವಿರುವ ಯಾವುದೇ ವ್ಯಕ್ತಿಯ ಕಡೆ ನದಿಯಂತೆ ಹರಿಯಲು 
ನನ್ನೊಳಗೆ ಕಾಯುತ್ತಾ ಕುಳಿತಿದೆಯೆಂದು ಭಾವಿಸಲಾಗಿದೆ. ನಾವು 
ತಾಯಂದಿರಾಗಿ ನಿರಂತರವೂ ಇದ್ದುಬಿಡುತ್ತೇವೆ. ಅದರಿ೦ದಲೇ 
ನಾನು ನನ್ನ ಮಗುವನ್ನು, ಬೇರೆಯವರ ಮಕ್ಕಳನ್ನು, ನನ್ನ ಗಂಡ, 
ಸೋದರ-ಸೋದರಿಯರನ್ನು, “ನನ್ನ ಪುಟ್ಟತಾಯಿ' ಎಂದೇ 


avd : 8 


ಸಂಬೋಧಿಸುವ ನನ್ನ ತಂದೆಯನ್ನು ತಾಯಿಯಂತೆ ನೋಡಿ 
ಕೊಳ್ಳುತ್ತೇನೆ! ವಿಸ್ತ ತಗೊಳ್ಳುತ್ತಾ ಪ್ರತಿಯೊಬ್ಬರಿಗೂ ನಾನು 
ತಾಯಿಯಾಗಿ ಬಿಡುತ್ತೇನೆ. ಇಡೀ ವಿಶ್ವದ ಬಗ್ಗೆ ನಿಮ್ಮಲ್ಲಿ ತಾಯಿಯ 
ಭಾವನೆಗಳು ಉಕ್ಕಿಹರಿಯುವುದನ್ನು ನಿರೀಕ್ಷಿಸಲಾಗುತ್ತದೆ. ಇದು 
ಸಹಜವೆಂದು ಭಾವಿಸಲಾಗುತ್ತದೆ! ಕ್ರಿಯೆ ಎಂದು ಅಲ್ಲವೇ ಅಲ್ಲ. 
ಇದು ನೀವು ಉಸಿರಾಡುವ ಹಾಗೆ, ತಿನ್ನುವ ಹಾಗೆ ಅಥವಾ 
ನಿದ್ರಿಸುವ ಹಾಗೆ ಸುಲಭವಾಗಿ ಮಾಡುವಂತಹದು.” 


ಪಾತ್ರಗಳು ಮತ್ತು ಜವಾಬ್ದಾರಿಗಳು 

ಪುರುಷರನ್ನು ಕುಟುಂಬಗಳ ಮುಖ್ಯಸ್ಥ ರು, ಅನ್ನವನ್ನು 
ಸಂಪಾದಿಸುವವರು, ಆಸ್ತಿಯ ಒಡೆಯರು ಮತ್ತು ನಿರ್ವಾಹಕರು 
ಮತ್ತು ರಾಜಕೀಯ, ಧರ್ಮ, ವ್ಯಾಪಾರ ಮತ್ತು ವೃತ್ತಿಗಳಲ್ಲಿ 
ಕ್ರಿಯಾಶೀಲರು ಎಂದು ಪರಿಗಣಿಸಲಾಗುತ್ತದೆ. ಇನ್ನೊಂದು ಕಡೆ, 
ಮಹಿಳೆಯರಿಂದ ಮಕ್ಕಳನ್ನು ಹೆರುವ, ಪೋಷಿಸುವ, ರೋಗಿಗಳು 
ಮತ್ತು ವೃದ್ಧರ ಆರೈಕೆ ಮಾಡುವ ಮತ್ತು ಗೃಹಕೃತ್ಯಗಳೆಲ್ಲವನ್ನೂ 
ಮಾಡುವುದನ್ನು ನಿರೀಕ್ಷಿಸಲಾಗುತ್ತದೆ ಮತ್ತು ಅವರಿಗೆ ತರಬೇತಿ 
ಯನ್ನೂ ನೀಡಲಾಗುತ್ತದೆ. ಇದು ಅವರಿಗೆ ಶಿಕ್ಷಣ ಸಿಗುವುದು 
ಅಥವಾ ಸಿಗದಿರುವುದು, ಉದ್ಯೋಗಕ್ಕೆ ಸಿದ್ಧ ತೆ, ಅದರ ಸ್ವರೂಪ/ 
ಮಾದರಿ ಮುಂತಾದವುಗಳನ್ನೂ ನಿರ್ಧರಿಸುತ್ತದೆ. ಹೆಣ್ಣು ಮತ್ತು 
ಗಂಡುಗಳ ಪಾತ್ರಗಳ ನಡುವಿನ ವ್ಯತ್ಯಾಸಗಳ ಮಟ್ಟ ಮಾತ್ರ 
ವ್ಯಾಪಕ ವಿಭಿನ್ನತೆಯನ್ನು ಹೊಂದಿರುತ್ತದೆ. ಕಲವೊಮ್ಮೆ ಈ 
ನಿಯಮಗಳು ಕೇವಲ ಆದ್ಯತೆಯ ವಿಷಯವಾಗಿರುತ್ತದೆ. ಪಾತ್ರಗಳು 
ತಾತ್ಕಾಲಿಕವಾಗಿ ತಿರುಗುಮುರುಗಾದಾಗ ಎರಡೂ ಲಿಂಗಗಳಿಂದ 
ಯಾವುದೇ ಆತಂಕ ವ್ಯಕ್ತವಾಗುವುದಿಲ್ಲ. ' 


ಕೊರಾ ಡು ಬೋಯ್ಸ್‌ ಅವರ ವರದಿಯ ಪ್ರಕಾರ, 
“ಅಲೋರ್‌ನಲ್ಲಿ ಎರಡು ಲಿಂಗಗಳ ಆರ್ಥಿಕ ಪಾತ್ರಗಳ 
ನಡುವೆ ವ್ಯತ್ಯಾಸಗಳಿದ್ದರೂ ಒಬ್ಬರು ಇನ್ನೊಂದು 
ಲಿಂಗಿಯ ಕೆಲಸವನ್ನು ಮಾಡುವುದು ಅನಾರೋಗ್ಯಕರ 
ವಾದುದೆಂದು ಭಾವಿಸಲಾಗುವುದಿಲ್ಲ ಬದಲಾಗಿ, ಮತ್ತಷ್ಟು 
ಪೂರಕ ಕೌಶಲವುಳ್ಳವರೆಂದು ಅವರನ್ನು ಪ್ರಶಂಸಿಸ 
ಲಾಗುತ್ತದೆ. ಮಹಿಳೆಯರು ಜೀವನ ನಿರ್ವಹಣೆಯ 
ಆರ್ಥಿಕತೆಯನ್ನು ನಿಯಂತ್ರಿಸಿದರೆ ಪುರುಷರು ಹಣಕಾಸಿನ 
ವ್ಯವಹಾರಗಳಲ್ಲಿ ಸ್ಥಾನವನ್ನು ತಮಗೆ ತಾವೇ ಪಡೆದು 
ಕೊಂಡಿರುತ್ತಾರೆ. ಪುರುಷರಲ್ಲನೇಕರು ಮಹತ್ವಾಕಾಂಕ್ಷೆಯ 
ತೋಟಗಾರರು. ಅನೇಕ ಮಹಿಳೆಯರು ಹಣಕಾಸಿನ 
ವ್ಯವಹಾರ ಕುಶಲರು. ಇನ್ನೊಂದೆಡೆ, ತೋಟಗಾರಿಕೆಯು 
ಮಹಿಳೆಯರ ವೃತ್ತಿ ಎನ್ನುವ ಪರಿಭಾಷೆ ಇರುವ ಕೆಲವು 
ಸಂಸ್ಕೃತಿಗಳಲ್ಲಿ ತೋಟಗಾರಿಕೆಯಲ್ಲಿ ಸಹಜ ಆಸಕ್ತಿ 
ಹೊಂದಿರುವ ಪುರುಷರಲ್ಲಿ ಅದನ್ನು ಲೈಂಗಿಕ ಅತಿಕ್ರಮಕ್ಕೆ 


(6011801007) ಪುರಾವೆಯೆಂದು ಭಾವಿಸಲಾಗುತ್ತದೆ. 
ಮತ್ತೆ ಕೆಲವು ಕಡೆ, ಎರಡೂ ಲಿಂಗಿಗಳಿಗೆ ವಹಿಸಿರುವ 
ವೃತ್ತಿಗಳಲ್ಲಿ ವಿಶೇಷ : ಪರಿಣತಿಯನ್ನು ಹೊಂದಿರುವ 


ಮಹಿಳೆಯರಿಗೆ ಒಂದು ವಿಶೇಷ ವರ್ಗವನ್ನೂ 


ಸೃಷ್ಟಿಸಬಹುದು”. (ಆ್ಯನ್‌ ಓಕ್ಷೆ: Sex, Gender and 
society, P. 16) “ಕೆಲವು ಸಮಾಜಗಳಲ್ಲಿ ಕಟ್ಟುನಿಟ್ಟಾದ 
ಲಿಂಗ ಸಂಬಂಧೀ ಪಾತ್ರಗಳನ್ನು ಹೇರುತ್ತವೆ. ಸೆಂಟ್ರಲ್‌ 
ಬ್ರೆಜಿಲ್‌ನ ಮುಂಡುರುಕು ಭಾರತೀಯರು, ಲಿಂಗ 
ಸಂಬಂಧಿತ ಪಾತ್ರಗಳು ಮತ್ತು ಗುಂಪುಗಳು ಧ್ರುವೀಕರಣ 
ಗೊಂಡಿರುವ ಸಮಾಜವೊಂದಕ್ಕೆ ಉತ್ತಮ ಉದಾಹರಣೆ 
ಯಾಗಿದ್ದಾರೆಂದು” ಆ್ಯನ್‌ ಓಕ್ಷೆ ಹೇಳುತ್ತಾರೆ. “ಏಕೆಂದರೆ 
ಇಲ್ಲಿ ಎರಡು ಲಿಂಗಿಗಳ ದೈಹಿಕ ಮತ್ತು ಸಾಮಾಜಿಕ 
ಪ್ರತ್ಯೇಕತೆ ಅಕ್ಷರಶಃ ಸಂಪೂರ್ಣವಾಗಿದೆ. ಪುರುಷರು 
ಮತ್ತು ಹುಡುಗರು ಪ್ರತ್ಯೇಕ ಮನೆಗಳಲ್ಲಿ ವಾಸಿಸುತ್ತಾರೆ. 
ಪ್ರತಿಯೊಂದು (ಲಿಂಗಿಗಳ) ಗುಂಪು (ಚಿಕ್ಕಮಕ್ಕಳನ್ನು 
- ಹೊರತು ಪಡಿಸಿ) ತನ್ನೊಳಗೇ ಪರಸ್ಪರ ಪ್ರತಿಕ್ರಿಯೆಗಳಲ್ಲಿ 
ತೊಡಗಿರುತ್ತದೆ. ಎರಡು ಗುಂಪುಗಳ (ಹೆಣ್ಣು ಗಂಡುಗಳ) 
ನಡುವಿನ ವಿರೋಧವನ್ನು ಹಲವು ಧಾರ್ಮಿಕ ಆಚರಣೆ 
ಗಳು, ಮತ್ತಿತರ ಸಂದರ್ಭಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. 
ಈ ಲೈಂಗಿಕವಾದ ಎರುದ್ಧ "ಪವ ತಿಗಳ ಸ್ಥಿತಿ 
; (polarity) ಆರ್ಥಿಕ ಜವಾಬ್ದಾರಿಗಳು ಮತ್ತು 
ಸಾಮಾಜಿಕ ಪಾತ್ರಗಳನೊ ಛಗೊಳ್ಳುವುದಲ್ಲದೆ ವ್ಯಕ್ತಿತ್ವದ 
ಪರಿಧಿಯಲ್ಲಿ ಅಧಿಕಾರ ಪ್ರಾಬಲ್ಯ ಮತ್ತು ಅಧೀನತೆಗಳ 


ದಿನಾಂಕ 1-4-07ರಂದು ಮಾನಸ ವೇದಿಕೆಯು ಏರ್ಪಡಿಸಿದ ಪುಟ್ಟ 
ಹಾಗೂ ತಾಜುಮಾ ಸ್ಪರಚಿತ. ಕವನಗಳನ್ನು ಓದಿದರು. 


ಸಂಬಂಧದ ರೂಪವನ್ನು ಪಡೆದುಕೊಳ್ಳುತ್ತದೆ. ಸಮಾಜ 
ವಿಧಿಸಿದ ಲಿಂಗ ಸಂಬಂಧಿತ ಪಾತ್ರಗಳಲ್ಲಿ ಉಳಿದು 
ಬಿಡುವ ಜನರ ಸಾಮರ್ಥ್ಯ ಮತ್ತು ವ್ಯಕ್ತಿತ್ವ ಮಾದರಿಗಳು 
ಹಾಗೂ ವಾಸ್ತವಿಕ ಮತ್ತು ಕಾಲ್ಪನಿಕ ಹ "ಆಕಾಂಕ್ಷೆಗಳನ್ನು 
ಹೊಂದಿರುವ ಜನರ ಸಾಮರ್ಥ್ಯದ ಬಗೆಗಿನ ಆತಂಕವು 
ಜನಪದದ ಹಲವು ತುಣುಕುಗಳಲ್ಲಿ ಮತ್ತು 
ಧಾರ್ಮಿಕ ಆಚರಣೆಗಳಲ್ಲಿ ವ್ಯಕ್ತವಾಗಿದೆ”(ಆ್ಯನ್‌ ಓಕ್ಸೆ: 
ಪು. 149-50)”. 


ಹೊರಗಿನಿಂದ ನೋಡುವವರಿಗೆ ಪಾಶ್ಚಾತ್ಯ ಸಮಾಜಗಳು 
ಅತ್ಯಂತ ಕಡಿಮೆ ಪ್ರಮಾಣದ ಲಿಂಗತಾರತಮ್ಯ ವನ್ನು 
ಹೊಂದಿಕಾವಂತೆ ಭಾಸವಾಗುತ್ತದೆ. ಆದರೆ “ಇಂದಿನ ಪಾಶ್ಚಾತ್ಯ 
ಸಮಾಜಗಳಲ್ಲಿ ಲಿಂಗವು ಸಾಮಾಜಿಕ ಸಂರಚನೆಯ ಒಂದು 
ಸಂಘಟನಾತ್ಮಕ ತತ್ವವಾಗಿದೆ. ಜನಸಾಮಾನ್ಯರ ನಂಬಿಕೆ: ಇದಕ್ಕೆ 
ಎರುದ್ಧವಾಗಿದ್ದರೂ ಇದು ಸಾಮಾಜಿಕ ಪಾತ್ರಗಳನ್ನು ನಿರ್ಧರಿಸು 
ವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಮುಂಡುರುಕು 
ಭಾರತೀಯರಲ್ಲಿರುವಂತೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿರುವ ಹೆಚ್ಚಿನ 
ಆತಂಕದ ಬೇರುಗಳು ಲಿಂಗತ್ವದ ಪಾತ್ರಗಳಿಂದಾಗಿ ಹುಟ್ಟುವ 
ಬೇಡಿಕೆಗಳಲ್ಲಿವೆಯೆಂದರೆ ಅಚ್ಚರಿಪಡಬೇಕಾಗಿಲ್ಲ. ಮನೋವೈದ್ಯರ 
ಪ್ರಕಾರ ನಮ್ಮ ಸುರಕ್ಷಿತತೆಯ ಹೆಚ್ಚಿನ ಪಾಲು ಈ ಪಾತ್ರಗಳ 
ಮಿತಿಯಲ್ಲಿರುವುದರಿಂದ ದೊರೆಯುತ್ತದೆ. ಒಂದು ವೇಳೆ ನಮ್ಮ j\ 
ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದರೆ ನಾವು ಆ |. 


| ಮಿತಿಯೊಳಗಿರಲೇಬೇಕು. (ಓಕ; ಪು 150) 


(ಮುಂದುವರಿಯುವುದು) : 


ಪಿ. ಚಂದಿಕಾ 


ಸಭೆಯಲ್ಲಿ ಕವಯಿತ್ರಿಯರಾದ 


“ಪದ್ಯ ಬರೆಯುವುದು ಸೇಫ್‌. ಏಕೆಂದರೆ ಇಲ್ಲಿ ಎಲ್ಲವನ್ನು ಇಮೇಜ್‌ ಮೂಲಕ ಹೇಳುತ್ತೇವೆ. ಕಥೆಗಳನ್ನು 
ಬರೆಯುವಾಗ ಕೆಲವೊಮ್ಮೆ ವ್ಯಕ್ತಿಗಳೊಡನೆ ಸಂಘರ್ಷಕ್ಕೆ ಇಳಿಯಬೇಕಾದ ಅನಿವಾರ್ಯತೆ ಕಂಡಬರುವುದರಿಂದ ಪದ್ಯ . 
ಬರೆಯುವುದು ಸೇಫ್‌ ಎನಿಸಿ ಪದ್ಯದ ಮೂಲಕ ಅಭಿವ್ಯಕ್ತಿ ಕಂಡುಕೊಳ್ಳುತ್ತೇನೆ” ಎನ್ನುತ್ತಾರೆ ಚಂದ್ರಿಕಾ. 


“ನನ್ನೊಳಗೆ ಏನೋ ಒಂದು ತಹತಹವಿತ್ತು. 


ಅದನ್ನು ಅಭಿವ್ಯಕ್ತಿ ಕಿಸಲು ಸಾಧ್ಯ ವಾಗುತ್ತಿರಲಿಲ್ಲ. 


ಕುಟುಂಬದ 


ನಾಲ್ಕು ಗೋಡೆಗಳಲ್ಲಿ ಕಳೆದುಹೋಗುತ್ತಿದ್ದ ನನ್ನೊಳಗಿನ ಹುಡುಕಾಟವೆ ನಾನು ಬರೆದ ಪದ್ಯಗಳು” ಎನ್ನುತ್ತಾರೆ 
ತಾಜುಮಾ. ಕೋಮುವಾದದ ತೀವ್ರತೆ ಅವರಲ್ಲಿ ಆತಂಕದ ಗೂಡು ಕಟ್ಟುತ್ತದೆ. 


ಕನ್ನಡ ಸಾಹಿತ್ಯದ ವಿಸ್ಮಯ ಲೋಕದ ವಿಸ್ಮಯ 
ಕ್ಟ 9 
ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ 
ಅವರ ನಿಧನಕ್ಕೆ ನಮ್ಮ ಮಾನಸ ಶ್ರದ್ಧಾಂಜಲಿ ಅರ್ಪಿಸುತ್ತದೆ. 


9 KN 


ವಿಶಾಲವಾದ, ಚೊಕ್ಕಟವಾದ ಮನೆ. ಗೋಡೆಯ ಮೇಲೆ 
ಹಸೀನಾಳ ಕೈಯ ಕುಶಲತೆಯಿಂದ ಮೂಡಿದ ಕಲಾಕೃತಿಗಳು 
ಕಾಣುತ್ತಿವೆ. ಇಂಥ ಸುಂದರವಾದ ಬದುಕು ಹೀಗೆ ನಾಶವಾಗ 
ಬಹುದೆಂದು ಯಾರೂ ಭಾವಿಸಿರಲಿಲ್ಲ. 


ಹಸೀನಾ ಮನೆಗೆ ಕಾಲಿಡುತ್ತಲೇ ಒಂದು ವಿಧವಾದ ವಿಷಣ್ಣತೆ 
ಮನಸ್ಸನ್ನು ತುಂಬಿಕೊಳ್ಳುತ್ತದೆ. ಮಧ್ಯಾಹ್ನದ ಉರಿಬಿಸಿಲಿನಲ್ಲಿ ಬಂದ 
ನಮ್ಮನ್ನು ಹಾ ನ ಒಳಗೆ ಕರೆದು, ಕುಡಿಯಲು ತಣ್ಣಗಿನ 
ನೀರನ್ನು ಕೊಟ್ಟರು. ನೆತ್ತಿ ಸುಡುವ ಬಿಸಿಲು, ಕಣ್ಣಿಗೆ ಕುಕ್ಕುವ 
ಬೆಳಕು. ಆದರೆ ಬಾಳಲ್ಲಿ ಕತ್ತಲು ತುಂಬಿ ಏಳು ವರ್ಷಗಳೇ 
ಕಳೆದಿವೆ. 


ಹೇಗೆ ಮಾತು ಪ್ರಾರಂಭಿಸುವುದು, ಮಾಂಸದ ಮುದ್ದೆಯಾದ 
ಹಸೀನಾ ಕಪ್ಪು ಕನ್ನಡಕ ಧರಿಸಿ ಮೆಲ್ಲಗೆ ಮಂಚದಿಂದ ಇಳಿಯ 
ಲೆತ್ನಿಸುತ್ತಾಳೆ. ತಾಯಿ ಕೈ ಹಿಡಿದು ಒಳಗೆ ಕರೆದುಕೊಂಡು 
ಹೋಗುತ್ತಾರೆ. ಆಕೆಯನ್ನು ನೋಡಿದ ತಕ್ಷಣ ಮಾತುಗಳು 
ಗಂಟಲಲ್ಲೇ ಉಳಿಯುತ್ತವೆ. 


ನೀಳ ಕೇಶರಾಶಿಯ ಹಸೀನಾಳ ಮುಂದಲೆಯಲ್ಲಿ ಕೂದಲಿಲ್ಲ. 

ಹಿಂಬದಿಯಲ್ಲಿ ಉಳಿದಿರುವ ನೀಳ ಕೂದಲನ್ನು ಮುಂದೆ ತಂದು 

 ಬಾಚಿದ್ದಾಳ. ಕಿವಿ ಕರಗಿ ಹೋಗಿದೆ. ಕರಗಿದ ಸೀತ ಸರ್ಜರಿ 
| ಮಾಡಿದ್ದಾರೆ. ದೇಹವೆಲ್ಲಾ ಮೇಣದಂತೆ ಕಕೆಗಿ ಹೋಗಿದೆ. 


ಹಸೀನಾ ಎ೦ದರೆ ಸುಂದರಿ ಎಂದರ್ಥ. ಇದೆಂತಹ ಬದುಕಿನ 

ವ್ಯಂಗ್ಯ. ಸಹಜವಾಗಿ ಪಡೆದುದಾದರೆ ಒಂದು ರೀತಿಯ ಸಮಾಧಾನ 

ಎರುತ್ತಿತ್ತು ಆದರೆ ಇದು ಪುರುಷ ಪ್ರಧಾನ ಸಮಾಜದ ಕ್ರೌರ್ಯದ 
ಪರಮಾವಧಿಯ, ವಿಕೃತಿಯ ಸಂಕೇತ. 


ಹಸೀನಾ ಹುಸೇನ್‌ ಸಾಹೇಬರ ಮೊದಲನೆಯ ಮಗಳು. 
ಇಬ್ಬರು ಹೆಣ್ಣುಮಕ್ಕಳ ಸುಂದರ ಕುಟುಂಬ. ಮುಸ್ಲಿಂ 
ಸಮುದಾಯದ ಸಂಪ್ರದಾಯದ ನಂಬಿಕೆಗಳನ್ನು ಮೀರಿ ಇಬ್ಬರು 
| ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಓದಿಸಿದರು. ಕನ್ನಡ ಹಾಗೂ ಇಂಗ್ಲಿಷ್‌ 
ಭಾಷೆಯನ್ನು ಸುಲಲಿತವಾಗಿ ಮಾತನಾಡಬಲ್ಲ ಹಸೀನಾ ಕುಶಲಕಲೆ 
ಯಲ್ಲೂ ಪರಿಣತಿಯನ್ನು ಪಡೆದವಳು. ಅವಳ ಕೈಯಲ್ಲಿ ಮೂಡಿದ 
ನವಿಲು ಗೋಡೆಯ ಮೇಲೆ ರೆಕ್ಕೆ ಬಿಚ್ಚಿ ಕುಣಿಯುತ್ತದೆ. ಎಂತಹ 


ವಿಪರ್ಯಾಸ? ಮಾಂಸದ ಮುದ್ದೆಯಾದ ಹಸೀನಾ ನಾಲ್ಕು 


ಗೋಡೆಯ ಮಧ್ಯೆ ಬೆಳಕನ್ನೂ ಕಾಣದೆ ಮ೦ಚದ ಮೂಲೆಯಲ್ಲಿ 
'ಕಿವಿಯನ್ನೇ ಬದುಕನ್ನಾಗಿಸಿ ಕೊಂಡಿದ್ದಾಳೆ. 


“ನಮ್ಮ ಸಮುದಾಯದಲ್ಲಿ ಹೆಣ್ಣುಮಕ್ಕಳು ಕಿಚನ್‌ನಲ್ಲಿ 
ಹುಟ್ಟಬೇಕು, ಕಿಚನ್‌ನಲ್ಲೆ ಸಾಯಬೇಕು. ಆದರೆ ನಮ್ಮ ತಂದೆ 
ತಾಯಿ ನಮಗೆ ವಿದ್ಯಾಭ್ಯಾಸ ಕೊಡಿಸಿದರು.” ಮೆಲ್ಲಗೆ 
ನುಡಿಯುತ್ತಾಳೆ ಹಸೀನಾ. 


ನಂನ5ಡ 


ಇಪ್ಪತ್ತು ವರ್ಷದ ಸುಂದರ ಯುವತಿ ಹಸೀನಾ. ಕ೦ಪ್ಯೂಟರ್‌ 
ಕೋರ್ಸ್‌ ಮುಗಿಸಿ ನೇಹಾ ಕ೦ಪ್ಯೂಟರ್ಸ್‌ನಲ್ಲಿ ಕೆಲಸಕ್ಕೆ ಸೇರುತ್ತಾಳೆ. 
ಜೋಸೆಫ್‌ ರೋಡ್ರಿಗ್ಸ್‌ ಇದರ ಎ0 ಆದರೆ ಒಂದು ವರ್ಷದ 
ಈ ಕಂಪ್ಯೂಟರ್‌ ಸೆಂಟರ್‌ ನಷ್ಟದಲ್ಲಿ ನಡೆಯುತ್ತಿದ್ದ ಕಾರಣ 
ಈಕೆ ಈ ಕೆಲಸವನ್ನು ಬಿಟ್ಟು ಸತೀಶ್‌ಇ೦ಡಸ್ಟಿಗೆ ಸೇರುತ್ತಾಳೆ. 
ಆದರೆ ರೋಡ್ರಿಗ್ಸ್‌ ಹಸೀನಾಳನ್ನು ಕೆಲಸ ಬಿಡದಂತೆ ಒತ್ತಾಯಿಸುತ್ತಾ, 
ತನ್ನ ಮನೆಗೆ ಬಂದು ಕೆಲಸ ಮಾಡಬೇಕೆಂದು ಒತ್ತಡ ಹೇರುತ್ತಾನೆ. 
ಆಕೆ ಒಪ್ಪದಿದ್ದಾಗ, ನೀನು ಇದರ ಕೆಟ್ಟ ಪರಿಣಾಮವನ್ನು ಎದುರಿಸ 
ಬೇಕಾಗುತ್ತದೆಯೆಂದು ಹೆದರಿಸುತ್ತಾನೆ. 


ದಿನಾಂಕ 20-04-1990ರಂದು ಬೆಳಿಗ್ಗೆ 8-00 ಗಂಟೆಗೆ 
ಹಸೀನಾ ಕೆಲಸಕ್ಕೆ ಹೋಗಲು ಮನೆ ಬಿಡುತ್ತಾಳೆ. ಅದೇ ದಾರಿಯಲ್ಲಿ 
ಹೋಗುತ್ತಿದ್ದ ಕೃಷ್ಣ ಎಂಬ ನೆರೆಯ ಮನೆಯವರು ತಮ್ಮ ವಾಹನ 


ದಲ್ಲಿ. ಹಸೀನಾಳನ್ನು ಅವಳ ಕಛೇರಿಯ ಗೇಟ್‌ ಬಳಿ ಬಿಡುತ್ತಾರೆ. 


“ಜನರ ಪ್ರೀತಿ 
ನನ್ನಾ ಕಾಪಾಷಿದೆ” 


ಫಶಿಸವಾ 


ಚ ಎಚ್‌.ಎಸ್‌. ಪುಷ್ಟ ಎಚ್‌.ಎಸ್‌. ರಾಜೇಶ್ವರ 


ಸುಮಾರು 8-25ಕ್ಕೆ ಜೋಸೆಫ್‌ ರೋಡಿಗ್‌ ಮೋಟಾರ್‌ ಬೈಕ್‌ನಲ್ಲಿ 
ಬಂದು, ಪ್ಲಾಸ್ಟಿಕ್‌ ಮಗ್‌ ಒಂದರಲ್ಲಿದ್ದ ಆ್ಯಸಿಡ್‌ಅನ್ನು ke 
ಮೇಲೆ ಸುರಿಯುತ್ತಾನೆ. ದೇಹವೆ ಕರಗಿ 'ಹೋಗುತ್ತದೆ. ಸುತ್ತಮುತ್ತ 
ಇರುವ ಜನರೆಲ್ಲ ಸೇರುತ್ತಾರೆ. ಹಸೀನಾ ನೀರು "ನೀರು ಎಂದು 
ಚೀರ ತೊಡಗುತ್ತಾಳೆ. ಆದರೆ ಅಲ್ಲಿ ನೆರೆದಿರುವವರಿಗೆ ಆಕೆಗೆ 
ನೀರು ಕೊಡಬೇಕೆ ಬೇಡವೆ ಎಂಬ ಗೊಂದಲ. ಒಬ್ಬೊಬ್ಬರು 
ಒಂದೊಂದು ರೀತಿಯ ಸಲಹೆ ನೀಡುತ್ತಾರೆ. ಕೆಲವರು “ಆಕೆಗೆ 
ನೀರು ಕೊಟ್ಟರೆ, ಆಕೆ ಸತ್ತು ಹೋದರೆ "ತಮ್ಮ ಮೇಲೆ ಎಲ್ಲಿ 
ಬರುತ್ತದೆಯೋ ಎಂಬ ಅನುಮಾನದಿಂದ ಹಿಂದೆ ಸರಿದರು. 
ಯಾರೋ ಪುಣ್ಯಾತ್ಮ ಬ೦ದು ಒಂದು ಪುಟ್ಟ ಗ್ಲಾಸಿನಲ್ಲಿ ನೀರುಕೊಟ್ಟ 
ಹಸೀನಾ ಆ ನೀರನ್ನು ಕುಡಿದು ಉಗಿದಳು. ಅವಳ ಅದೃಷ್ಟ 
ಅವಳ ನಾಲಿಗೆ ಉತ, ಮಾತೇ ಅವಳ ಜೀವದುಸಿರಾಯಿತು. 
ಆ ಕ್ಷಣ ಗುಟುಕು ನೀರೂ ಸಿಗದಿದ್ದರೆ ನಾಲಿಗೆಯೂ ಉದುರಿ 
ಹೋಗುತ್ತಿತ್ರೆಂಡು ನಿಟ್ಟುಸಿರು ಬಿಡುತ್ತಾಳೆ. 


ಮಹಿಳೆಯೊಬ್ಬರು ಆಕೆಯನ್ನು ಹೆಚ್‌.ಎಂ.ಟಿ. ಆಸ್ಪತ್ರೆಗೆ 
ಸೇರಿಸುತ್ತಾರೆ. ನಂತರ ಆಕೆಯನ್ನು ರಾಮಯ್ಯ ಆಸ್ಪತ್ರೆಗೆ ಸೇರಿಸ 
ಲಾಗುತ್ತದೆ. ತಂದೆ ಬಹುದೂರದ ಬಿಹಾರ್‌ನಲ್ಲಿದ್ದರು. ಒಂದೆರಡು 
ದಿನದಲ್ಲಿ ದುಡ್ಡು ಕಟ್ಟುತ್ತೇವೆಂದು ತಾಯಿ ಎಷ್ಟು ಬೇಡಿಕೊಂಡರೂ 
ಚಿಕಿತ್ಸೆ ಸಿಗುವುದಿಲ್ಲ. ಅಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದರು. 
ಅಲ್ಲಿಯೂ ಸರಿಯಾದ ಚಿಕಿತ್ಸೆ ದೊರೆಯದೆ ಕೊನೆಗೆ ಸೇಂಟ್‌ಜಾನ್ಸ್‌ 
ಆಸ್ಪತ್ರೆ ಸೇರಿಸಲಾಗುತ್ತದೆ. “ ಸಕಾಲದಲ್ಲಿ ನನಗೆ ಸೂಕ್ತವಾದ ಚಿಕಿತ್ಸ 
| ದೊರೆತಿದ್ದರೆ ನನ್ನ ಕಣ್ಣುಗಳಾದ್ರು ಉಳಿಯುತ್ತಿದ್ದವು” ಹಸೀನಾ 
ನಿಡುಸುಯ್ದಳು. 


ತಲೆಯ ಮೇಲೆ ಆಸಿಡ್‌ ಸುರಿದಿರುವುದರಿಂದ : ತಲೆಯಿಂದ 
ಕಾಲಿನ ವರೆಗೆ ದೇಹ ಕರಗಿ ಮುರುಟಿ ಹೋಗಿದೆ. ಈಗ ದೇಹ 
ಎಷ್ಟು ಸೂಕ್ಷ್ಮ ಆಗಿದೆಯೆಂದರೆ ಫ್ಯಾನ್‌ ಹಾಕಿದರೆ ಚಳಿಯೆನಿಸುತ್ತದೆ. 
ಹೊರಗಡೆ : ಹೋದರೆ ಬಿಸಿಲನ್ನು ತಡೆಯುವ ಶಕ್ತಿ ದೇಹಕ್ಕಿಲ್ಲ. 
ಏಳು ವರ್ಷಗಳಿಂದ ಕೋರ್ಟಿಗೆ. ಹೋಗಿ ಬರುವುದನ್ನು ಬಟ್ಟರೆ 
ಏಳದಂತೆ ಹಾಸಿಗೆಯ ಮೇಲೆ ಜೀವನ. ಎಲ್ಲಿಗೆ "ಹೋಗ 
ಬೇಕಾದರೂ ತಂದೆ ರಜಾ ಹಾಕಿ ಕರೆದುಕೊಂಡು ಹೋಗಬೇಕು 
ಅಥವಾ ತಾಯಿ ಕರೆದುಕೊಂಡು ಹೋಗಬೇಕು. ತಾಯಿಗೂ 
ಆರೋಗ್ಯ ಇಲ್ಲ 


ಸೇಂಟ್‌ ಜಾನ್ಸ್‌ ಆಸ್ಪತ್ರೆಯಲ್ಲಿ ಎಂಟು ತಿಂಗಳು ಕಾಲ 
, ಐ.ಸಿ.ಯು.ನಲ್ಲಿ ಆಕೆಯನ್ನು ಇಡಲಾಗಿತ್ತು ಚಿಕಿತ್ಸೆಗಾಗಿ ಲಕ್ಷಾಂತರ 
ರೂಪಾಯಿಗಳನ್ನು ತಂದೆ. ಖರ್ಚು ಮಾಡಿದರು. ಸ್ವಂತ 
ಮನೆಯನ್ನು ಚಿಕಿತ್ತೆಯ ವೆಚ್ಚಕ್ಕಾಗಿ ಮಾರಾಟ ಮಾಡಿದರು. ಸಾಕಷ್ಟು 
. ಜನರು ಮಾನವೀಯತೆಯಿಂದ ಆರ್ಥಿಕವಾಗಿ ನೆರವಾದರು. 
: “ಮನೆಗೆ ಕರೆದುಕೊಂಡು ಬಂದ ಮೇಲೆ ಆಕೆಯನ್ನು ಬಾಳೆ 
ಎಲೆಮೇಲೆ ಮಲಗಿಸುತ್ತಿದ್ದೆವು. ಮೈಮೇಲಿನ ಚರ್ಮ ಸುಲಿದು 
ಬರುತ್ತಿತ್ತು” ತಾಯಿ ನೆನಪು ಮಾಡಿಕೊಂಡು ನಿಟ್ಟುಸಿರು ಬಿಡುತ್ತಾರೆ. 


“ಆಕೆಯ ಭವಿಷ್ಯದ ಬಗ್ಗೆಯೇ ಮೆ ದೊಡ್ಡ ಚಿಂತೆಯಾಗಿದೆ” 


ಹುಸೇನ್‌ ಸಾಹೇಬರು ಮಾತು ಮುಂದುವರೆಸುತ್ತಾರೆ. “ಆಕೆಯ. 


ಮೇಲೆ ನಡೆದ ಈ ಹಿಂಸೆಯಿಂದಾಗಿ ನಮ್ಮ "ಕುಟುಂಬವೇ 
ನಾಶವಾಯಿತು. ಬದುಕಿಗಿಂತ ಸಾವೇ ಲೇಸು ಜ್‌ ವಷ್ಟು ಮನಸ್ಸಿಗೆ 
ಆಘಾತವಾಗಿದೆ. ಅವಳ ಕಣ್ಣುಗಳನ್ನು ಉಳಿಸಿಕೊಳ್ಳಲು 


ಸಾಧ್ಯವಾಗಿದ್ದರೆ ಇಷ್ಟು ಚಿಂತಿಸುತ್ತಿರಲಿಲ್ಲ. ಅವಳ ದೃಷ್ಟಿಗಾಗಿ . 


ಅಮೃತಸರಕ್ಕೆ ಹೋಗಿಬಂದೆವು. ಸಾಕಷ್ಟು ಹಣ ಖರ್ಚು 
ಮಾಡಿದೆವು. ಆದರೆ ನಿರಾಶೆಯಿಂದ ಹಿಂತಿರುಗಿ ಬರಬೇಕಾಯ್ತು. 
ನಾನು ಗಟ್ಟಿಯಾಗಿರುವವರೆಗೆ ಪರವಾಗಿಲ್ಲ. ಆದರೆ ಮುಂದೆ 
ಅವಳ ಜೀವನ ಹೇಗೆ? ಯಾರು ಅವಳನ್ನು ನೋಡಿಕೊಳ್ಳುವವರು? 
ಅವಳು ಏನು ಕೆಲಸ ಮಾಡಬಹುದು?” ಇವು ಅವರ ತವಕದ 
ಪ್ರಶ್ನೆಗಳು. ಹಲವಾರು ಸಾಧ್ಯತೆಗಳ ಬಗ್ಗೆಯೂ ಚರ್ಚಿಸುತ್ತಾರೆ. 


“ದ್ರ ಘಟನೆಯಿಂದ ನಮ್ಮ ಸಮುದಾಯದಿಂದಲೇ 


ದೂರವಾದ್ವಿ. ಸಾಂಪ್ರದಾಯಿಕ ಸಮಾಜ ನಮ್ಮನ್ನೇ ದೂರಿತು. 
ನನ್ನ ಮಗಳದೇ ಏನೋ ತಪ್ಪಿರಬೇಕೆಂದು ಅನುಮಾನದಿಂದ 
ನಮ್ಮನ್ನೇ ನೋಡುತ್ತಾರೆ. ಚಿಕಿತ್ಸೆಗಾಗಿ ಹಣ ಕೇಳಬಹುದೆಂದೂ 
ದೂರ ಮಾಡಿದರು; ಮಕ್ಕಳನ್ನು ಸರಿಯಾಗಿ ಬೆಳಸಿಲ್ಲವೆಂದು 
ದೂರಿದರು; ಮಾಧ್ಯಮಗಳಲ್ಲಿ ಈ ಘಟನೆಯ ವಿವರಗಳು 
ಬಂದಾಗ ಇನ್ನಷ್ಟು ಗೌರವ ಹಾಳಾಗುತ್ತದೆಯೆಂದು ಟೀಕಿಸಿದರು. 


ಈಗಾಗ್ಲೆ ದೊಡ್ಡ ಮಗಳ ಜೀವನ ಹಾಳಾಯ್ತು. ಇನ್ನು ಚಿಕ್ಕ 
ಮಗಳನ್ನಾದ್ರು ಹೊರಗೆ ಕಳಿಸದೇ ಮನೆಯಲ್ಲಿಯೇ ಇಟ್ಟುಕೊಳ್ಳಿ 


ಎಂದು ಬುದ್ಧಿ ಹೇಳಿದರು. ತಂದೆಯೊಂದಿಗೆ ದನಿಗೂಡಿಸಿದ 
ಹಸೀನಾ “ಆದ್ರೆ ನನ್ನ ದುಃಖಕ್ಕೆ ನಮ್ಮ ಸಮುದಾಯದ ಗಡಿಯನ್ನು 
ಮೀರಿದ ಹೃದಯಗಳು ಮಿಡಿದವು. ಹಿಂದೂಗಳು ದೇವಸ್ಥಾನದಲ್ಲಿ 
ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸಿ ಪ್ರಸಾದ ಕಳಿಸಿದ್ದಾರೆ. ಚರ್ಚಿನಲ್ಲಿ 
ನನಗಾಗಿ ಪ್ರಾರ್ಥನೆ ಮಾಡಿ ನನಗೆ ಧೈರ್ಯ ನೀಡಿದ್ದಾರೆ” 
ಎನ್ನುತ್ತಾಳೆ. ತಂದೆ, ಮಗಳಿಗೆ ಬೆಂಬಲ ನೀಡಿ ಪತ್ರ ಬರೆದವರ 


ಫೈಲ್‌ ಒಂದನ್ನು ತೆರೆದು ತೋರಿಸುತ್ತಾರೆ. ಶಿವಮೊಗ್ಗೆಯಿಂದ ' 


ನಿರುದ್ಯೋಗಿ ಯುವಕನೊಬ್ಬ ಹಸೀನಾಳಿಗೆ ಬೆ೦ಬಲ ನೀಡಿ ಬರೆದ 


ಪತ್ರ, ವೆಂಕಟರಮಣಸ್ವಾಮಿಯ ಒಂದು ಪದಕ, ತಾನು ಹೆಚ್ಚು 
ಸಹಾಯ ನೀಡಲಾಗದಿದ್ದರೂ ಆತ್ಮೀಯ ಕಳಕಳಿ. ಸಹಾನು 
ಭೂತಿಯ ಅಭಿವ್ಯಕ್ತಿ. ಆತ ನೂರಾರು ಬೆಲೆ ಬಾಳುವ ಪದಕಗಳನ್ನು | 


ಹಸೀನಾಳಿಗೆ ಕಳಿಸಿದ್ದಾನೆ. ಹಲವಾರು ಪತ್ರದೊಂದಿಗೆ ಈ ಪತ್ರವೂ 
ಜೋಪಾನವಾಗಿದೆ. ಫೈಲ್‌ 
ನಮ್ಮ ಬಕಾ ದವದು ಬೆಂಬಲ ನೀಡದಿದ್ರು ಪರವಾಗಿಲ್ಲ. 


| ಬೇರೆಯವರು, ಎಲ್ಲ ಧರ್ಮದವರೂ ನಮಗೆ ನೆರವಾಗಿದ್ದಾರೆ” 


ಎನ್ನು ತ್ತಾರೆ ಹುಸೇನ್‌ ಸಾಹೇಬರು. 


“ನನ್ನ ಮಗಳಿಗಾದ ಅನ್ಯಾಯ ಯಾವ ಹೆಣ್ಣು ಮಕ್ಕಳಿಗೂ 
ಓದು ಅಂತ ನಾವು ನ್ಯಾಯಕ್ಕಾಗಿ ಹೋರಾಡಿದ್ದಿ ಸೆಷನ್‌ 
ನ್ಯಾಯಾಲಯದಲ್ಲಿ ಅವನಿಗೆ ಜತ ವರ್ಷ ಜೈಲು" ಹಾಗೂ 
ಜನರು ಲಕ್ಷ ರೂಪಾಯಿ ದಂಡ ಹಾಕಿದ್ರು. ಓದಿ ವಿಚಾರಣೆ 
ನಡೆಯುವಾಗಲೇ ಐದು ವರ್ಷ ಕಳೆದು ಹೋಗಿತ್ತು. ಹಾಗಾಗಿ 
ನಾವು ಹೈಕೋರ್ಟಿಗೆ ಹೋದ್ವಿ. ಹೈಕೋರ್ಟು ನೀಡಿದ 
ತೀರ್ಪಿನಿಂದ ನಮಗೆ ಸಮಾಧಾನವಾಗಿದೆ. ಆದ್ರೆ ನನ್ನ ಮಗಳ 
ಜೀವನವೇನು ಸರಿಹೋಗುತ್ತಾ? ಆದ್ರೆ ಬೇರೆ ಹೆಣ್ಣುಮಕ್ಕಳ ಮೇಲೆ 
ಇಂತಹ ದೌರ್ಜನ್ಯ ನಡೆಯದೆ ಇರಲು ಇದೊಂದು ಮುಖ್ಯವಾದ 
ತೀರ್ಪು. ಹೆಣ್ಣುಮಕ್ಕಳ ಮೇಲೆ ಈ ರೀತಿಯ ದೌರ್ಜನ್ಯವನ್ನು 
ಅಪ್ಪ ಅಣ್ಣ, ಗಂಡ ಯಾರೇ ಮಾಡಲಿ ಅವರಿಗೆ ಆ ಶಿಕ್ಷೆ 
ಆಗಲೇಬೇಕು. ಇದು ಹೋರಾಟದಿ೦ದ ಮಾತ್ರ ಸ ಸಾಧ್ಯ” ಎನ್ನುತ್ತಾರೆ. 
“ನನ್ನ ಮಗಳ ಮೇಲೆ ನಡೆದ ಈ ಘಟನೆಯ ನಂತರ, ಎಷ್ಟೋ 
ಹೆಣ್ಣು ಮಕ್ಕಳ ಪ್ರಾಣ ಉಳಿಸಲು ಸಾಧ್ಯವಾಗಿದೆ. ಸಾಯಬೇಕೆಂದು 
ಸೀಮೆಎಣ್ಣೆಯನ್ನು ಪಕ್ಕದಲ್ಲಿ ಇಟ್ಟುಕೊಂಡ ಮಹಿಳೆಯೊಬ್ಬಳು 
ಹಸೀನಾಳ. ಮಾಯ ಓದಿ ಆಕೆಯ ಧೈರ್ಯವನ್ನು ಮೆಚ್ಚಿ ಫೋನ್‌ 


ನಿರಿನ5 


ವಾಪಸ್ಸು ತೆಗೆದು ಕೊಳ್ಳುತ್ತಾ “ನನಗೆ " 


ತ 
KA 
ಟ್ಟಿ ಬ 


ಮಾಡಿ ಮಾತನಾಡಿದ್ದಾಳೆ. ತಾನು ಸಾಯದೆ ಬದುಕುವ ನಿರ್ಧಾರ 
ವನ್ನು ಮಾಡಿದ್ದಾಳೆ”. ಈ ಘಟನೆಯನ್ನು ತುಂಬಾ ಸಂತೋಷ 
ದಿಂದ ಹೇಳುತ್ತಾ, ಹಲವಾರು ಹೆಣ್ಣು ಮಕ್ಕಳು ಈಗಲೂ ತಮ್ಮ 
ಸಲಹೆ, ಮಾರ್ಗದರ್ಶನವನ್ನು ಕೇಳುತ್ತಾರೆ೦ದು ಹಸೀನಾ ಸಹ 
ದನಿಗೂಡಿಸುತ್ತಾಳೆ. 


ಸೆಷನ್‌ ನ್ಯಾಯಾಲಯದಲ್ಲಿ ನೀಡಿದ್ದ ತೀರ್ಪಿನ ಬಗ್ಗೆ ನಮಗೆ 
ತುಂಬಾ ಅಸಮಧಾನವಾಗಿತ್ತು ಐದು ವರ್ಷ ವಿಚಾರಣಾ 
ಅವಧಿಯಲ್ಲಿ ಮುಗಿದು ಹೋಗಿತ್ತು. ಮೂರು ಲಕ್ಷ ಪರಿಹಾರಧನ. 
ನನ್ನ ಜೀವನವೇ ನಾಶವಾಗಿದೆ. ಹಾಗಾಗಿ ನಾವು ಹೈಕೋರ್ಟ್‌ಗೆ 
ಹೋಗುವುದು ಅನಿವಾರ್ಯವಾಗಿತ್ತು ಹೈಕೋರ್ಟ್‌ನಲ್ಲಿ ವಿಚಾರಣೆ 
ನಡೆಯುತ್ತಿತ್ತು. ಕೆಲವರು ಹೇಗೂ ನಿನ್ನ ಜೀವನ ಹಾಳಾಯ್ತು. 
ಅವನಾದ್ರು ಬದುಕಲಿ ಬಿಡು ಎಂಬಂತೆ ಮಾತನಾಡುತ್ತಿದ್ದರು. 


ನ್ಯಾಯಾಧೀಶರಿಗೆ “ಇದು ನನಗೆ ನೀಡಿರುವ ಶಿಕ್ಷೆ. ಅವನು ಈ 
ಅನ್ಯಾಯ ಮಾಡಿ ತಪ್ಪಿಸಿಕೊಂಡು ಹೋಗಬಾರದು. ಇದರ 
ಬದಲಾಗಿ ನನಗೆ ಮರ್ಸಿ ಕಿಲ್ಲಿಂಗ್‌ಗೆ ಅನುಮತಿ ನೀಡಿ ಎಂದು 
ದನಿ ಎತ್ತಿ ಚೀರಾಡಿದೆ' ಹಸೀನಾ ಅವೇಶದಿಂದ ನುಡಿಯುತ್ತಾಳೆ. 
ಹೈಕೋರ್ಟ್‌ ನೀಡಿದ ತೀರ್ಪಿನಿಂದ ನನಗೆ ನೆಮ್ಮದಿಯಾಗಿದೆ. 
ನಿಟ್ಟುಸಿರು ಬಿಡುತ್ತಾಳೆ ಹಸೀನಾ. 


ಹಸೀನಾ ಜೀವನ, ಹೋರಾಟ ಹಲವಾರು ಹೆಣ್ಣು ಮಕ್ಕಳ 
ಜೀವನಕ್ಕೆ ದಾರಿದೀಪವಾಗಿದೆ. “ಹೆಣ್ಣುಮಕ್ಕಳು ಸಮಸ್ಯೆಗಳು 
ಎದುರಾದಾಗ ಹೋರಾಡಬೇಕು. ಆತ್ಮಹತ್ಯೆ ಮಾಡಿಕೊಳ್ಳುವು 
ದರಿಂದ ಏನಾಗುತ್ತೆ? ಬಂದಿರುವೆ ಕಷ್ಟಗಳನ್ನು ಎದುರಿಸಿ ಜೀವನ 
ಮಾಡಬೇಕು. ತಂದೆ-ತಾಯಿಯರ ಬೆಂಬಲ ಸಹಕಾರ ಹೆಣ್ಣು 
ಮಕ್ಕಳಿಗೆ ಸಿಗಬೇಕು”. ಎನ್ನುವ ಹಸೀನಾ “ರೋಡ್ರಿಗ್ಸ್‌ ನನ್ನನ್ನು 


ನನಗಾದ ಅನ್ಯಾಯ ಬೇರೆ, ಯಾವ ಹೆಣ್ಣುಮಕ್ಕಳಿಗೂ ಹೀಗೆ 
ಆಗಬಾರದು. ವಿಚಾರಣೆಯ ಸಮಯದಲ್ಲಿ ನಾನು ನೇರವಾಗಿ 


ನಾಶ ಮಾಡಿರಬಹುದು. ಆದರೆ ಜನ' ತೋರಿಸಿದ ವಿಶ್ವಾಸ 
ಪ್ರೀತಿ ನನ್ನನ್ನು ಕಾಪಾಡಿದೆ” ಎಂದು ಮಾತು ಮುಗಿಸುತ್ತಾಳೆ. 


QU 


“ಎಲ್ಲಿ ಹೆಣ್ಣಿಗೆ ಗೌರವ ನೀಡಲಾಗುತ್ತದೆಯೋ ಅಲ್ಲಿ ದೇವರು ವಾಸಿಸುತ್ತಾನೆ” ಎಂದು ಹೇಳುವ ನ್ಯಾಯಾಧೀಶರು 
ನೊಂದ ಹಸೀನಾಗೆ ನ್ಯಾಯ ಒದಗಿಸುವುದರ ಮೂಲಕ ದೌರ್ಜನ್ಯವೆಸಗುವ ಅಪರಾಧಿಗಳಿಗೆ ಎಚ್ಚರಿಕೆಯ ಸೂಚನೆಯನ್ನು 
೫ ನೀಡಿದ್ದಾರೆ. ಐ.ಪಿ.ಸಿ. "ಸಕ್ಷನ್‌ 307ರ ಪ್ರಕಾರ ಅಪರಾಭ ರೋಡಿಗ್‌ಗೆ ಕೊಲೆಯ ಯತ್ನಕ್ಕಾಗಿ ಸಂ 
ಶಿಕ್ಷೆಯನ್ನು ನೀಡಿದ್ದಾರೆ. ಸುಪ್ರೀಂಕೋರ್ಟ್‌ ನೀಡಿದ ಹಲವಾರು ತೀರ್ಪುಗಳ ನಿದರ್ಶನಗಳನ್ನು ಸಹ ತೀರ್ಪಿನಲ್ಲಿ ' 
1 ಉದಹರಿಸಿದ್ದಾರೆ. ಅಪರಾಧಿಯು ಚಿಕ್ಕ ವಯಸ್ಸಿನವನು, ಕಷ್ಟಪಟ್ಟು ಕೆಲಸವನ್ನು ಹುಡುಕಿ ಕೊಂಡರೆ. ವಯಸ್ಸಾದ 
» ತಂದೆ-ತಾಯಿಯ ಜವಾಬ್ದಾರಿ ಕುರಿತಂತೆ ಅಪರಾಧಿಯ ವಕೀಲರ ವಾದಕ್ಕೆ - ಹಸೀನಾಳ ಸುಂದರ ಬದುಕು 
ನಾಶವಾಗಿರುವುದು, ದೈಹಿಕ ವಿಕಲಾಂಗತೆ, ಕಣ್ಣು ಕಳೆದುಕೊಂಡಿರುವುದು, ಅವಳ ತಾಯನದ ಆಸೆಗಳು ನಾಶವಾಗಿರುವುದು, 
ಆಕೆ ಮನೆಯಲ್ಲಿಯೇ FE ಶಿಕ್ಷೆಯನ್ನು ಅನುಭವಿಸುತ್ತಿರುವುದು, ತಂದೆ ತಾಯಿಯ ಮೌನ ರೋಧನ ಮುಂತಾದ 
ಮಾನವೀಯ ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ತೀರ್ಪು ನಿಡಲಾಗಿದೆ. 


ಇಷ್ಟು ಕ್ರೂರವಾದ ಅಪರಾಧಕ್ಕೆ ಏನು ಶಿಕ್ಷೆ ವಿಧಿಸಬೇಕೆಂಬ ಪ್ರಶ್ನೆಯನ್ನು ಕೇಳಿಕೊಂಡಾಗ, ಹಸೀನಾಳ ಸ್ಥಿತಿಯ 


| ಹಿನ್ನೆಲೆಯಲ್ಲಿ ಪುರಾತನವಾದ ಕಣ್ಣಿಗೆ ಕಣ್ಣು' ಶಿಕ್ಷೆಯನ್ನೇ ಕೊಡಬೇಕಾಗುತದೆ. ಆದರೆ ಈ ಮಾದರಿಯ ಶಿಕ್ಷೆಯನ್ನು 
ನೀಡಲು ಸಾಧ್ಯವಿಲ್ಲ. ನಾವೀಗ ನಾಗರೀಕ ಸಮಾಜದಲ್ಲಿ ಬದುಕುತ್ತಿದ್ದೇವೆ. ಅಪರಾದಿಯು ಹಸೀನಾಳನ್ನು ಜೀವನಪೂರ್ತಿ | 
ನರಳುವಂತೆ ಮಾಡಿದ್ದಾನೆ. ಇದು ಆತನ ಕೃತ್ಯಕ್ಕೆ ನೀಡಿರುವ ಕನಿಷ್ಠ ಪ್ರಮಾಣದ ಶಿಕ್ಷೆ. 


ಬಡ, ಮಧ್ಯಮ ವರ್ಗದ ಮಹಿಳೆಯರೇ ಇಂತಹ ಹಿಂಸೆಗೆ ಒಳಗಾದಾಗ ಅವರಿಗೆ ಚಿಕಿತ್ತೆಯ ವೆಚ್ಚವನ್ನು ಭರಿಸಲು 


ಸಾಧ್ಯವಾಗದ ಕರತ ಸರ್ಕಾರ ಅವರಿಗಾಗಿ ವಿಶೇಷವಾದ ಯೋಜನೆಗಳನ್ನು ರೂಢಿಸಬೇಕೆಂಬ ಅಂಶವನ್ನು ತೀರ್ಪಿನಲ್ಲಿ 
ಸೇರಿಸಲಾಗಿದೆ. 


ಆ್ಯಸಿಡ್‌ ಪ್ರಕರಣಗಳಲ್ಲಿ ಈ ತೀರ್ಪು ಮಹತ್ವದ್ದಾಗಿದೆ. ಸಾಮಾನ್ಯವಾಗಿ ಸರಿಯಾದ ಸಾಕ್ಷಿಗಳಿಲ್ಲದೆ ಬಹುಪಾ 
ಕೇಸುಗಳು ಬಿದ್ದು ಹೋಗುತ್ತವೆ. ಪ್ರಮುಖವಾಗಿ ತಾಂತ್ರಿಕ ಲೋಪದೋಷಗಳಿಂದಾಗಿ ನ್ಯಾಯದಿಂದ ವಂಚ 


ಈ ಹಿನ್ನೆಲೆಯಲ್ಲಿ ಅಪರಾಧಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿರುವುದು ಅಪರಾಧ ತಡೆಯುವಲ್ಲಿ ಮುಖ್ಯವಾದ ಒಂದು 
ಮೆಟ್ಟಿಲು. 


ನನರ 


ಹೈಕೋರ್ಟ್‌ ತೀರ್ಪು 


ದಿನಾಂಕ 24-09-2006 ರಂದು ಸೀಸಾ ವೇದಿಕೆಯವರು 
ಹಸೀನಾ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಆಸಿಡ್‌ ಘಟನೆಗಳನ್ನು 
ಕುರಿತು ಮುಂದೆ ಹಮ್ಮಿಕೊಳ್ಳಬೇಕಾದ ಕಾರ್ಯಕ್ರಮಗಳನ್ನು 
ಕುರಿತು ಚರ್ಚೆಯನ್ನು ಏರ್ಪಡಿಸಲಾಗಿತ್ತು. ವೇದಿಕೆಯ 
ಕಾರ್ಯಕರ್ತ ಮಲ್ಲಿಗೆಯವರು ಕಳೆದ ನಾಲ್ಕು ವರ್ಷಗಳಲ್ಲಿ 
ಸುಮರು 56 ಪ್ರಕರಣಗಳು ಬೆಳಕಿಗೆ ಬಂದಿವೆ ಎಂದು 
ಹೇಳುತ್ತಾ, ಹಸೀನಾ ಬಗ್ಗೆ ಹೈಕೋರ್ಟ್‌ ನೀಡಿದ ತೀರ್ಪು 
ಒ೦ದು ಮೈಲಿಗಲ್ಲಾಗಿರುವುದರಿ೦ದ, ಮುಂದೆ, ಹೇಗೆ ಕಾರ್ಯಕ್ರಮ 
ಗಳನ್ನು ರೂಪಿಸಬೇಕು ಎಂಬ ಉದ್ದೇಶದಿಂದ ಚರ್ಚೆಯನ್ನು 
ಪ್ರಾರಂಭಿಸಬೇಕೆಂದು ಅತಿಥಿಗಳನ್ನು ಸ್ವಾಗತಿಸಿದರು. ಪ್ರಖ್ಯಾತ 
ವಕೀಲರಾದ ಶ್ರೀಮತಿ ಹೇಮಲತಾ ಮಹಿಷಿಯವರು 
ಮಾತನಾಡುತ್ತಾ ಹೈಕೋರ್ಟ್‌ ನೀಡಿದ ತೀರ್ಪು 
ಹೋರಾಟಗಾರರಿಗೆ ಒಂದು ಬಲವಾದ ನೈತಿಕ ಬೆಂಬಲವನ್ನು 
ನೀಡಿದೆಯಲ್ಲದೆ ಮಹಿಳೆಯರಿಗೆ ನ್ಯಾಯ ಸಿಗಬಹುದೆಂಬ 
ಭರವಸೆಯು ದೊರೆತಿದೆಯೆಂದು ಹೇಳಿದರು.' ಕೊಲೆಯ 
ಪ್ರಯತ್ನವೆಂದು ಅಪರಾಧವನ್ನು ವ್ಯಾಖ್ಯಾನ ಮಾಡಿರುವುದು 
ಮುಖ್ಯವಾದ ವಿಚಾರವೆಂದ ಅವರು ಈ ತೀರ್ಪು ಬೇರೆ 
ಪ್ರಕರಣಗಳಿಗೆ ಒಂದು ಉದಾಹರಣೆಯಾಗುತ್ತದೆ. 
ನ್ಯಾಯಾಧೀಶರು ಸಹ ಸಮಾಜದ ಒಂದು ಭಾಗ. ಬಾಬ್ರಿದೇವಿ 
ಕೇಸಿನಲ್ಲಿ ಅತ್ಯಾಚಾರ ನಡೆಸಿದ ವ್ಯಕ್ತಿ ಶ್ರೀಮ೦ತ, ಮೇಲು 
ಜಾತಿಯವನು ಆಗಿದ್ದರಿಂದ ಅವನು ಸುಳ್ಳು ಹೇಳಲು 
ಸಾಧ್ಯವೇ? ಎ೦ಬ ಪ್ರಶ್ನೆಯನ್ನು ನ್ಯಾಯಾಧೀಶರೇ ಕೇಳಿದ್ದಾರೆ. 
ಇಂತಹ ನ್ಯಾಯಾಧೀಶರೇ ಹೆಚ್ಚಾಗಿದ್ದರೆ ನ್ಯಾಯ ಪಡೆಯುವುದು 
ಹೇಗೆ ಎನ್ನುತ್ತಾ ಬಾಬ್ರಿದೇವಿಯ ತೀರ್ಪನ್ನು ಕುರಿತು 
ಮಾತನಾಡಿದರು. 


ಮತ್ತೊಬ್ಬ ಖ್ಯಾತ ವಕೀಲರಾದ ರವಿವರ್ಮಕುಮಾರ್‌ 
ರವರು ಮಾತನಾಡುತ್ತಾ, ಒಂದು ಕೇಸು ಇಷ್ಟು ಬದಲಾವಣೆ 
ಯನ್ನು ತರಬಹುದು ಎಂಬುದು ತುಂಬಾ ಆಶಾದಾಯಕ, 
ಹಾಗು ಈ ತೀರ್ಪು ಮಾನವ ಇತಿಹಾಸದಲ್ಲಿ ಒಂದು 
ಮೈಲಿಗಲ್ಲು ಎಂದು ಹೇಳುತ್ತಾ, ನಿಷಕ್ಷಪಾತವಾದ, ಕೂಲಂಕಷ 
ವಾಗಿ ಪರಿಶೀಲನೆ ನಡೆಸಿ, ಮಾನವ ಹಕ್ಕುಗಳ ಹಿನ್ನೆಲೆಯಲ್ಲಿ 


ಮನಮುಟ್ಟುವ ತೀರ್ಪನ್ನು ನೀಡಿದ್ದಕ್ಕಾಗಿ ಹೈಕೋರ್ಟನ್ನು 
ಶ್ಲಾಘಿಸಿದರು. ಅಸಿಡ್‌ ಎರಚುವಂತಹ. ಕೆಲಸವನ್ನು 
ವಿದ್ಯಾವಂತರು ಮಾಡುತ್ತಾರೆಂದರೆ ಅವರು ಪಡೆದುಕೊಂಡ 


. ಶಿಕ್ಷಣದ ವೈಫಲ್ಯವನ್ನು ತೋರಿಸುತ್ತದೆ. ಧಾರ್ಮಿಕ ವ್ಯಕ್ತಿ ಇಂತಹ 


ಹೀನ ಕೃತ್ಯ ಮಾಡುತ್ತಾನೆಂದರೆ ಅದು ಧರ್ಮದ ವೈಫಲ್ಯವನ್ನು 
ಎತ್ತಿ ತೋರಿಸುತ್ತದೆ. ಮಾನವ ಹಕ್ಕುಗಳ ರಕ್ಷಣೆಯನ್ನು ಸಮಾಜ, 
ಸರ್ಕಾರ, ಕಾನೂನು, ಪೊಲೀಸರು, ಮಾಡಬೇಕು. ಆದರೆ 
ಇವು ವಿಫಲವಾಗಿರುವುದರಿಂದ' ನೊಂದವರೇ ಸಂಘಟನೆ 
ಮಾಡಬೇಕಾಗುತ್ತದೆ ಎಂದು ನುಡಿದರು. ಅ್ಯಸಿಡ್‌ ಧಾಳಿಗೆ 
ಒಳಗಾಗಿರುವ ಮಹಿಳೆಯರನ್ನು ಕುರಿತು, ನಿಮಗಾಗಿರುವ 
ಆಘಾತ ನಮಗೆ ಹಾಗೂ ಸಮಾಜಕ್ಕೆ ಆಗಿರುವ ಆಘಾತ. 
ನಿಮ್ಮ ದೇಹಕ್ಕೆ ಹಾನಿಯಾಗಿದೆ, ಆದರೆ ನಿಮ್ಮ ಮನಸ್ಸಿಗಲ್ಲ | 
ಎ೦ದು ಹೇಳುತ್ತಾ, ದೈಹಿಕ ತೊಂದರೆಗಳನ್ನು. ಮೀರಿ 
ಜೀವಂತಿಕೆಯನ್ನು ಉಳಿಸಿಕೊಳ್ಳಬೇಕೆಂದು ಹಲವಾರು ನಿದರ್ಶನ 
ಗಳನ್ನು ನೀಡಿದರು. ಕೊಲೆಯ ಪ್ರಯತ್ನವನ್ನು ಪುನರ್‌ ವ್ಯಾಖ್ಯಾನ 
ಮಾಡುವ ಅಗತ್ಯವನ್ನು ನ್ಯಾಯಾಧೀಶರು ಸಹ ಒತ್ತಿ ಹೇಳಿದ್ದಾರೆ 
ಎನ್ನುತ್ತಾ, ಹಸೀನಾ ಬಗ್ಗೆ ನೀಡಲಾಗಿರುವ ತೀರ್ಪು, ಇದಕ್ಕೆ 
ನೆಲಗಟ್ಟನ್ನು ಒದಗಿಸಿದೆಯೆಂದರು. 


: ' ವಕೀಲರಾದ ಸುಧೀಂದ್ರ ಅವರು ಮಾತನಾಡುತ್ತಾ, ಆ್ಯಸಿಡ್‌ 
ಧಾಳಿಗೆ ಒಳಗಾದವರ ನೆರವಿಗೆ ಆರ್ಥಿಕ ಸಹಾಯವನ್ನು 
ಒದಗಿಸಲು ಒಂದು ನಿಧಿಯನ್ನು ಸ್ಥಾಪಿಸುವ ಅಗತ್ಯವನ್ನು 
ಒತ್ತಿ ಹೇಳಿದರು. ಅಸಿಡ್‌ ಕೊಳ್ಳುವವರ, ಮಾಹಿತಿ ಸಂಗ್ರಹವನ್ನು 
ಕಡ್ಡಾಯಗೊಳಿಸಬೇಕೆಂದರು. 


ಹಸೀನಾ ಕೇಸ್‌ನಲ್ಲಿ ಅವಳಿಗೆ ನೆರವಾಗುತ್ತಿರುವ ಶೀಲಾ 
ರಾಮನಾಥನ್‌ರವರು ಸಹ ಮಾತನಾಡಿ ಚಿಕಿತ್ಸೆ ನೀಡಲು 
ಆಗುತ್ತಿರುವ ವಿಳಂಬವನ್ನು ಕುರಿತು ಆತಂಕ ವ್ಯಕ್ತ ಪಡಿಸಿದರು. 
ಸಭೆಯಲ್ಲಿ ಭಾಗವಹಿಸಿದವರು ಹಲವಾರು ಸಲಹೆಗಳನ್ನು 
ನೀಡಿದರು. 


ಎಚ್‌.ಎಸ್‌. ಪುಪ್ಪ 
ಎಚ್‌.ಎಸ್‌. ರಾಜೇಶ್ವರಿ 


ನಮ್ಮ 


ಏ೦ನಿಸಿ 


ಬಜನೆಯ ರಾಷ್ಟ್ರೀಯ ಮಹಿಜಾ ನಮಾವೆೇಂಶ 


ಕನ್ನಡಕ್ಕೆ : ಚಂಪಾವತಿ ಎಚ್‌.ಎಸ್‌. 


ಈ ರಾಷ್ಟ್ರಿ ಯ ಸಮಾವೇಶವನ್ನು ರಾಷ್ಟ್ರಿ ಯ ಸಂಘಟನಾ ಸಮಿತಿಯು ನಡೆಸುತ್ತದೆ ಈ 
ಸಂಘಟನೆ ಪ್ರತಿ ಸಮಾವೇಶದ ಸಭೇಲಿ ಅಸ್ತಿತ್ವಕ್ಕೆ ಬಂದು, ಅನಂತರದಲ್ಲಿ ಅಸ್ಥಿತ್ವ 
ರಹಿತವಾಗುತ್ತದೆ.. ಈ ಸಮಿತಿಯು ನೊಂದಾಯಿಸಲಟಿಲ ಅಥವಾ ಯಾವಾಗಲೂ 
ಇರುವಂತಹ ಸಮಿತಿಯೂ ಅಲ್ಲ ಪ್ರತಿ ಸಮಾವೇಶ ನಡೆಯುವ ಮುಂಚೆ ಈ ಸಂಘಟನಾ 
ಸಮಿತಿಯು ಸಭೆ ಸೇರಿ ಹೊಸ ಹೊಸ ಸದಸ್ಯರನ್ನು ಸಮಿತಿಗೆ ಸೇರಿಸುತ್ತಾರೆ ಈ ಸಮಾವೇಶಕ್ಕೆ 
ಹಣವನ್ನು ಸದಸ್ಯರ ನೊಂದಾವಣಿಯಿಂದ ಹಾಗೂ ಕೊಡುಗೆಗಳಿಂದ ಎತ್ತಲಾಗುತ್ತದೆ 
ಯಾವುದೇ ಧನಸಹಾಯಕ್ಕಾಗಿ ಸಮಿತಿಯು ನೇರವಾಗಿ ಫಂಡಿಂಗ್‌ ಏಜೆನ್ಸಿಗಳನ್ನು 
ಕೇಳುವುದಿಲ್ಲ ಅಥವಾ ಅವರು ಧನಸಹಾಯ ನೀಡಿದರೂ ಒಪ್ಪಿಕೊಳ್ಳುವುದಿಲ್ಲ ಈ ಲೇಖನ 
ರಾಷ್ಟ್ರೀಯ ಸಂಘಟನಾ ಸಮಿತಿಯ ಘೋಷಣೆಯ ಪತ್ರವಾಗಿದೆ 


ಭ್‌ ಇಲ್ಲಿಯವರೆಗೆ ಆರು ರಾಷ್ಟ್ರೀಯ ಮಹಿಳಾ ಸಮಾವೇಶಗಳನ್ನು ಸ್ವಾಯತ್ತ ಮಹಿಳಾ 

ಸ್ಥೆಗಳು ಹಮ್ಮಿಕೊಂಡಿವೆ. 2006ರಲ್ಲಿ ಕೊಲ್ಕತ್ತಾದಲ್ಲಿ ನಡೆದಿರುವ ಸಮಾವೇಶ ಏಳನೆಯದು. 
ನನ. ಕ ಉದ್ದೇಶವೆಂದರೆ ಬೇರೆ-ಬೇರೆ 'ಕಾಘಟನೆಗಳೊಡನೆ ೫ ಪರ್ಕ ಹೊಂದುವುದು, 
ಅವರ ಅನುಭವಗಳನ್ನು ಹಂಚಿಕೊಳ್ಳುವುದು, ಗೆಳೆತನ ಬೆಳೆಸುವುದು, ಎತ ಹೋರಾಟಗಳೊಡನೆ 
ನಮ್ಮ ಸಹಭಾಗಿತ್ವ ತೋರಿಸುವುದು. ಭವಿಷ್ಯದ ಕಾರ್ಯಚಟುವಟಿಕೆ ಹಾಗೂ ಕಾರ್ಯತಂತ್ರವನ್ನು 
ಒಟ್ಟಾಗಿ ರೂಪಿಸುವುದು. ಈ ಕೆಲವು ವರ್ಷಗಳಲ್ಲಿ ಸಮಾವೇಶ ನಮ್ಮೆಲ್ಲರ ವಿಚಾರಧಾರೆಗಳ, 


ತಾ 


ರಾಜಕೀಯ ಹಾಗೂ ಹೋರಾಟಗಳ ಅಭಿವ್ಯಕ್ತಿಗೆ ಇರುವ ಒಂದು ವೇದಿಕೆಯಾಗಿದೆ. ಇಲ್ಲಿ ಯಾವುದೇ ' 


ಒಂದು ಧ್ದನಿ ಇತರರ ಧ್ವನಿಗಿಂತ ಪ್ರಬಲವಾಗುವುದಿಲ್ಲ. ಬದಲಾಗಿ, ಪ್ರಜಾ ಜಾಪ್ರಭುತ್ವ, ಸೋದರತ್ವ, 
ಸಹಭಾಗಿತ್ವದಂತಹ ಕಲ್ಪನೆಗಳು - ಚರ್ಚೆ ಹಾಗೂ ಮಾತುಕತೆಯನ್ನು ಬೆಂಬಲಿಸುತ್ತವೆ. ded 
ಸಮಾವೇಶದ ಉದ್ದೇಶ ಕೂಡಾ ಭಾರತದ ಮಹಿಳಾ ಚಳವಳಿಯ ಶ್ರೀಮಂತ. ಚರಿತ್ರೆಯನ್ನು 
 ಬಿಂಬಿಸುವುದಾಗಿತ್ತು. ನಮ್ಮೆಲ್ಲರ ಬಲವನ್ನು ವೃದ್ಧಿಗೊಳಿಸುವುದು, ನ್ಯಾಯಕ್ಕಾಗಿ ಮಹಿಳೆಯರ 
ನಿರಂತರ ಮಧ್ಯ ಪ್ರವೇಶಿಕೆಯನ್ನು ಕಾಣುವಂತೆ ಮಾಡುವುದು ಹಾಗೂ ನ್ಯಾಯ, ಸಮಾನತೆಗಾಗಿ 
ನಡೆಯುವ ಎಲ್ಲಾ ಹೋರಾಟಗಳಲ್ಲಿ ಸಹಭಾಗಿತ್ವ ತೋರಿಸುವುದಾಗಿತ್ತು 


“ನಾವು ಬೇರೆ ಬೇರೆ ಸಂಘಟನೆಗೆ ಸೇರಿದ ಮಹಿಳೆಯರು. ಹಾಗೂ ವಿವಿಧ ಸ್ತರಗಳ . 


ಬದುಕುಗಳಿಂದ ಬಂದವರು, ಬೇರೆ ಬೇರೆ ರಾಜ್ಯಗಳಿಗೆ ಸೇರಿದವರೂ ಕೂಡಾ. ನಮ್ಮ ಸ್ತೀವಾದದ 


ರಾಜಕೀಯ ನಂಬಿಕೆಗಳು ವಿಭಿನ್ನವಾದವು. ನಾವ ವಿವಿಧ ಸ ಸಾಂಸ್ಕೃತಿಕ, ಧಾರ್ಮಿಕ ಓನ್ನೆ ಯಿಂದ 


ಬ೦ದವರು. (ಕೆಲವರು ಧಾರ್ಮಿಕ ನಂಬಿಕೆಗಳು ಇಲ್ಲದವರು) ಹಾಗೆಯೇ ಬೇರೆ ಬೇರೆ ಜಾತಿ, 
ವರ್ಗ, ಭಾಷೆಗಳಿಂದ ಬಂದವರು. ಪಿತೃ ಪ್ರಧಾನತೆಯ ಸವಾಲುಗಳನ್ನು ಎದುರಿಸಲು ನಾವು 
ಬೇರೆ ಬೇರೆ ರೀತಿಯಲ್ಲಿ ಹೋರಾಡುತ್ತೇವೆ. ಈ ವೈವಿಧ್ಯವನ್ನು ಗುರುತಿಸುವ ಹಾಗೂ ಗೌರವಿಸುವ 
ಬದ್ಧತೆಯನ್ನು ನಾವು ಉಳಿಸಿಕೊಂಡಿದ್ದೇವೆ. ಈ ವೈವಿಧ್ಯಗಳಿಂದಾಗಿ ಉಂಟಾಗಿರುವ ಅನ್ಯಾಯಗಳಿಗೆ 
ನ್ಯಾಯವನ್ನು ಕೇಳುವ ಹಂತದಲ್ಲಿಯೂ ಸಹ ನಾವು ವೈವಿಧ್ಯಕ್ಕೆ ಬದ್ಧರಾಗಿಯೇ ಉಳಿದಿದ್ದೇವೆ”. 


ಈ ಘೋಷಣೆ ನಾವು ಹಂಚಿಕೊಂಡಿರುವ ರಾಜಕೀಯ 
ದೃಷ್ಟಿಕೋನ ಹಾಗೂ ಮಹಿಳಾ ಚಳವಳಿಯ ಬದ್ಧತೆಯ ಒಂದು 
ಅಭಿವ್ಯಕ್ತಿ. fe ಘೋಷಣೆಯನ್ನು 1998 ರಲ್ಲಿ ಮೊದಲ ಬಾರಿಗೆ 
ರಾಷ್ಟ್ರೀಯ ಸಂಘಟನಾ ಸಮಿತಿಯ ಬರೆದಿದ್ದರು. ಶ್ರ 
ಘೋಷಣೆ ಈ ಕೆಲ ವರ್ಷಗಳಲ್ಲಿ ನಮ್ಮ ಪಯಣಗಳನ್ನು ನಮ್ಮ 
ಕಾಳಜಿಯನ್ನು ಪ್ರತಿಬಿಂಬಿಸುತ್ತಾ, ಬದಲಾಗುತ್ತಾ ಬೆಳೆಯುತಿದೆ. 


ಈ ಘೋಷಣೆಗೆ ಬದ್ಧರಾಗಿರುವವರೆಲ್ಲರೂ ಈ "ಸಮಾವೇಶದಲ್ಲಿ 


ಭಾಗವಹಿಸಬಹುದಾಗಿದೆ. 


ಭಾರತದ ಮಹಿಳಾ ಚಳವಳಿಯಲ್ಲಿ ಅನೇಕ ಬಗೆಗಳಿವೆ. 
ರಾಷ್ಟ್ರೀಯ ಸಂಘಟನಾ ಸಮಿತಿ ಇವೆಲ್ಲದರ ಪ್ರತಿನಿಧಿ ಅಲ್ಲ. 
ರಾಷ್ಟ್ರೀಯ ಸಮಾವೇಶ ಸ್ವಾಯತ್ತ ಮಹಿಳೆಯರನ್ನು ಹಾಗೂ 
ಸಂಘಟನೆಗಳನ್ನು ಒಟ್ಟಿಗೆ ತರುತ್ತದೆ. ಅಂದರೆ ನರತರ, 
ಚುನಾವಣಾ ರಹಿತ, ರಾಜಕೀಯವಲ್ಲದ ಪಕ್ಷ. ಅಹಿಂಸಾತ್ಮಕ, 


ಭೂಗತವಲ್ಲದ ಮತ್ತು ಫಂಡಿಂಗ್‌ ಏಜೆನ್ಸೀಸ್‌ ಈ ಗುಂಪುಗಳಲ್ಲಿ 


ಕೆಲವು ಅಧಿಕೃತವಾಗಿ ಮತ್ತೆ ಕೆಲವು ಅನಧಿಕೃತವಾಗಿ ಕೆಲಸ 

ಮಾಡುತ್ತವೆ. . ಇವು ಒಟ್ಟಾಗಿ ಒಂದು ಸ್ಪಷ್ಟ ರಾಜಕೀಯ 

ವಾಹಿನಿಯನ್ನು ಹುಟ್ಟು ಹಾಕಿವೆ. 

ಪ್ರಾಧಾನ್ಯದ ಬಗ್ಗೆ ಹಾಗೂ ಜಾತಿ, ಲಿಂಗ, ವರ್ಗ, ಧರ್ಮ, 

ಲೈಂಗಿಕ ವಿಷಯಗಳ ಬಗ್ಗೆ ಇವು ಒಂದು ಎಮರ್ಶಾತ್ಮಕ 
ದೃಷ್ಟಿಕೋನವನ್ನು ಹೊಂದಿವೆ. 


ಸ್ವಾಯತ್ತ ಮಹಿಳಾ ಚಳವಳಿಯಾಗಿ ಮಹಿಳಾ ಶೋಷಣೆ 


ಹಾಗೂ ವಿಮೋಚನೆಯ ಬಗ್ಗೆ ನಾವು ಒಂದು' ಸಾಮಾನ್ಯ 


' ತಿಳಿವಳಿಕೆಯನ್ನು 'ಹಂಚಿಕೊಂಡಿದ್ದಾಗ್ಯೂ ಕಾರ್ಯಗತಗೊಳಿಸುವ 
ರೀತಿಯಲ್ಲಿ ಸಾ ಭಿನ್ನರಾಗಿರಬಹುದು. ಆದಾಗ್ಯೂ ನಮ್ಮ 
ನಂಬಿಕೆಗಳು, ಬಳಾರದಾರಿಗಳ ಒಟ್ಟಾಗಿ ಸೇಪಿಗೊಂಡು 
(evolve) ಪ್ರ 


ನಮಗೆ ನೀಡಿವೆ. ಬದಲಾವಣೆಯ ತಂತ್ರವನ್ನು ರೂಪಿಸುವಲ್ಲಿ 
ನಾವು ರಾಜಕೀಯವನ್ನು ವೈಯಕ್ತಿಕವಾಗಿಸುವ, ವೈಯಕ್ತಿಯ 
ವಾದುದನ್ನು ಕಾಜಕೀಯಗೂಳಿಸುವ: ಪ್ರಯತ್ನವನ್ನು ಮಾಡಿದ್ದೇವೆ. 
ತಾನ್ಯ ಹಾಗೂ ಸಾಮಾಜಿಕ ಮೌಲ್ಯಗಳಾದ ಅಧಿಕಾರ, 
ಹಿಂಸೆ, ಸ್ಪರ್ಧೆ, ಶ್ರೇಣೀಕೃತ ವ್ಯವಸ್ಥೆಯನ್ನು 'ಕುಟುಂಬ ಹಾಗೂ 
ಗರ ನಾವು ಎದುರಿಸುತ್ತಿರುತ್ತೇವೆ. ಅಲ್ಲದೇ ಜಾತಿ, ವರ್ಗ, 


ಪಿತೃಪ್ರಧಾನತೆಯು ಹೇರಲಾದ ಶೋಷಣೆ, ದಬ್ಬಾಳಿಕೆಯನ್ನೂ 


ಸಹ ನಾವು ಎದುರಿಸುತ್ತಿರುತ್ತೇವೆ. 


ಕಳೆದ ಕೆಲವು ದಶಕಗಳಿಂದ ಭಾರತ ಅನೇಕ ಆರ್ಥಿಕ 
ರಾಜಕೀಯ ಬದಲಾವಣೆಗಳನ್ನು ಕಂಡಿದೆ. ಆದಾಗ್ಯೂ ಮಹಿಳೆ 
ಯರು ಕುಟುಂಬಗಳಿಂದ, ಸಮುದಾಯಗಳಿಂದ, ಪ್ರಭುತ್ವದಿಂದ, 
ಕಾರ್ಪೊರೇಟ್‌ಗಳಿಂದ ನಿಯಂತ್ರಿಸಲ್ಪಟ್ಟಿದ್ದಾರೆ. ನಮ್ಮ ಕೆಲಸ 


ಸಮಾಜದ ಬಗ್ಗೆ, ಪಿತ, 
Nn ಲು 


ಪಂಚವನ್ನು ಒಟ್ಟಾಗಿ ನೋಡುವ, ತಾತ್ವಿಕತೆಯನ್ನು 
ಕಾರ್ಯಾಚರಣೆಯೊಂದಿಗೆ ಹೆಣೆಯುವ ಒಳನೋಟಗಳನ್ನು 


ಲೈಂಗಿಕತೆಯ ಆಧಾರದ ಮೇಲೆ ಮನೆಯಲ್ಲಿ ಹಾಗೂ ಕೆಲಸದ 
ಸ್ಥಳದಲ್ಲಿ ನಿಯಂತ್ರಿಸಲ್ಪಟ್ಟಿದೆ. ನಮ್ಮ ಸ೦ತಾನೋತ್ಪತ್ತಿಯು 
ವೈಭವೀಕರಿಸಲಾದ ತಾಯ್ತನ ಹಾಗೂ ಶುದ್ಧತೆಯ ಪರಿಕಲ್ಪನೆ 
ಯಿಂದ ನಿಯಂತ್ರಿಸಲ್ಪಟ್ಟಿದೆ. ನಮ್ಮ ಲೈಂಗಿಕತೆಯನ್ನು ಇಬ್ಬಗೆಯ 
ಲೈಂಗಿಕತೆ ಹಾಗೂ ಗಂಡು-ಹೆಣ್ಣಿನ ಮಧ್ಯ ಕಡ್ಡಾಯ ಸಂಬಂಧ 
ದಿಂದಾಗಿ ತುಳಿದು ಹಾಕಲಾಗಿದೆ. ನಮ್ಮ ದೇಹವನ್ನು ತಾರುಣ್ಯದ 
ಸಂದರ್ಭದಲ್ಲಿ ವ್ಯಾಪಾರೀಕರಣಗೊಳಿಸಲಾಗಿದೆ. ಹಾಗೂ 
ಸರಕೀಕರಣಗೊಳಿಸಲಾಗಿದೆ. ಧರ್ಮ ಹಾಗೂ ಸ ಸಂಸ್ಕೃತಿಗಳು ನಮ್ಮ 
ಮೇಲೆ ಅವಲಂಬಿಸಿವೆ. ಆದಾಗ್ಯೂ ಅವು ನಮ್ಮನ್ನು ಸುತ್ತು 
ಹಾಕಿಕೊಂಡು ನಮ ಹಕ್ಕುಗಳನ್ನು ನಾಶಗೊಳಿಸುತ್ತವೆ. ಈ ತೆಯ 
ನಿಯಂತ್ರಣಗಳು, ಅಧಿಕಾರ ಸಂಬಂಧಗಳು ಸೂಕ್ಷ್ಮವಾದ ರೀತಿ 


: ಯಲ್ಲಿ ಹಾಗೂ ಬಾಹ್ಯವಾಗಿಯೂ ವ್ಯಕ್ತಗೊಳ್ಳುತ್ತವೆ, ವೈಚಾರಿಕ 


ನೆಲೆಯಲ್ಲಿ, ವಸ್ತುನಿಷ್ಠ ನೆಲೆಯಲ್ಲಿಯೂ ವ್ಯಕ್ತಗೊಳ್ಳುತ್ತವೆ. ಬೇರೆ 
ಬೇರೆ ಸಂಸ್ಥೆಗಳ ಮೂಲಕ - ಅಂದರೆ ಓತ ವ್ಯಾಪಾರ 
ಸ್ಥಳ, ಶಕ್ಷಣ, ಮಾಧ್ಯಮ, ಧರ್ಮ, ಕಾನೂನು, ಸಂಪ್ರದಾಯಗಳ 
ಮಾಲ್‌ ಗೀತ - ನಿಯಂತ್ರಣಗಳು ಒಂದನ್ನೊಂದು 
ಪುನಃಶ್ಚೇತನಗೊಳಿಸುತ್ತವೆ. ವಿರೋಧದ ಧ್ವನಿಗಳನ್ನು ಸುಮ್ಮ 

ಗಿಸಲು ಪುಭುತ್ವವು ಸೆನ್ನಾರ್‌ಶಿಪ್‌ಗೆ ಹೆಚ್ಚು ಹೆಚ್ಚು ಅಧಿಕಾರವನ್ನು 
ನೀಡುತ್ತದೆ. ಅದೇ ಸಂದರ್ಭದಲ್ಲಿ ಕಡುಬಡವರಿಗೆ, ಮೂಲೆ 
ಗುಂಪಾದವರಿಗೆ ನೀಡುತ್ತಿರುವ ಸೇವೆಗಳನ್ನು ಪ್ರಭುತ್ವ ಹಿಂದಕ್ಕೆ 
ತೆಗೆದುಕೊಳ್ಳುತ್ತದೆ. | || 


ಅಂತಾರಾಷೀಯ ಹೆಸರಿನಲ್ಲಿ ಪ್ರಪಂಚದ ಬಂಡವಾಳಶಾಹಿ 
ಹಣ ಒಟ್ಟಿಗೆ ಸೇರುವುದನು ಸಾ ಇಂಪೀರಿಯಲ್‌ ಅಧಿಕಾರ ಹಾಗೂ 
ಸೈನಿಕಶಕ್ತಿ ಒಟ್ಟಿಗೆಸೇರಿ ಆಯಾ ಸ್ಥಳೀಯ ಶಕ್ತಿಗಳನ್ನು ಹೆದರಿಸುವು 
ದನ್ನು, ಜನರ ಇಚ್ಛಾಶಕ್ತಿಯ ರಾಜಕೀಯ ಸರಗಳನ್ನು ನಾಶ 
ಮಾಡುವುದನ್ನು, ಜನರನ್ನು ರಕ್ಷಿಸುವ ನೆಪದಲ್ಲಿ-ಮಾನವ ಹಕ್ಕು 
ಗಳನ್ನು ರಕ್ಷಿಸುವ ಹೆಸರಿನಲ್ಲಿ, ಪ್ರಜಾಪ್ರಭುತ್ವ, ಶಾಂತಿ, ನ್ಯಾಯ 
ರಾಷ್ಟ್ರೀಯ "ಭದತೆ - ಇವುಗಳ ಹೆಸರಿನಲ್ಲಿ Ps ಓಜ, * 
ಗೊಂದಲ ಘರ್ಷಣೆಗಳನ್ನು ಸೃಷ್ಟಿಸುವುದನ್ನು, ಅತಿಯಾದ 
ರಾಷ್ಟ್ರೀಯ ಸಂಸ್ಕೃತಿ-ಜನಾಂಗದ್ವೇಷ ಬೆಳಸುವುದನ್ನು ಪ್ರಭುತ್ವ 
ಯೋಜಿಸುವ ಭಯೋತ್ಪಾದನೆಯ ಯುದ್ಧಗಳು ಪ್ರಚೋದಿಸುತ್ತವೆ. 


ರಾಷ್ಟ್ರೀಯ ಮಹಿಳಾ ಸಮಾವೇಶವು ಸಮಾನತೆ, 
ಸಾಮಾಜಿಕತೆ ನ್ಯಾಯ ಹಾಗೂ ಸಮಾನ ಅಭಿವೃದ್ಧಿ ಹೊಂದಿರುವ 
ಪರ್ಯಾಯ ನಜದ ಬಗ್ಗೆ ಒಂದು ದೃಷ್ಟಿಕೋನವನ್ನು 
ಹೊಂದಿದೆ. ಹಿಂಸೆಯಿಂದ ಮುಕವಾದ ಸಮಾಜ, ಮಹಿಳಾ 
ಹಕ್ಕುಗಳನ್ನು, ಮಾನವ ಹಕ್ಕುಗಳನ್ನು ಪ್ರ ಪ್ರಜಾಪ್ರಭುತ್ವದ ಹಿಂಸೆಗಳನ್ನು, 
ವೈವಿಧ್ಯವನ್ನು. ಗೌರವ, ಶಾಂತಿಯನ್ನು ಹೊಂದಿರುವ ಸಮಾಜ 
ವನ್ನು ನಾವು ಬಯಸುತ್ತೇವೆ. ಈ ಸಮಾಜವನ್ನು ಆವರಿಸಿರುವ 
ಮೂಲಭೂತವಾದ ಕೋಮುವಾದವನ್ನು ನಾವು 


ಎ೦ಂನಿಸಿ 


ವಿರೋಧಿಸುತ್ತೇವೆ. ಹೀಗೆ ವಿರೋಧಿಸುವಲ್ಲಿ ನಾವು ಶಾಂತಿ, 


ಸಮಾನತೆ, ಹಾಗೂ ನ್ಯಾಯಯುತ ರಾಜಕೀಯವನ್ನು ಎತ್ತಿ 


ಹಿಡಿಯುತ್ತೇವೆ. 


ಮಹಿಳೆಯರ ವಿರುದ್ದದ ಹಿಂಸೆಯ ಸವಾಲು 

ಮಹಿಳೆಯರ ವಿರುದ್ಧದ ಹಿಂಸೆ - ಕಣ್ಣಿಗೆ ಕಾಣುವ ಹಾಗೂ 
ಕಾಣದಿರುವ ರೀತಿಯದು. ಕುಟುಂಬಗಳಿಂದ, ಸಮುದಾಯ 
ಗಳಿಂದ, ಪ್ರಭುತ್ನಗಳಿಂದ, ಲೈಂಗಿಕ. ದೌರ್ಜನ್ಯ, ಅತ್ಯಾಚಾರ, 
ಚುಡಾಯಿಸುವುದು, ವರದಕ್ಷಿಣೆ ಸಾವು, ಟ್ರ್ಯಾಪಿಕಿಂಗ್‌, ಹೆಣ್ಣಶಿಶು 
ಹತ್ಯೆ ಇವುಗಳು ನಡೆಯುತ್ತಲೇ ಇವೆ. ಕಾನೂನು ಪ್ರಕಾರ 
ನಿಷೇಧಗೊಂಡಾಗ್ಯೂ ಹೆಣ್ಣುಭ್ರೂಣ ಹತ್ಯೆ ನಡೆಯುತ್ತಲೇ ಇರುತ್ತದೆ. 
ಕೆಲಸದ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ಕೂಡಾ “ನಡೆಯುತ್ತಿದೆ. 
ಸಮುದಾಯದ "ಗೌರವ ರಕ್ಷಣೆಗಾಗಿ ಕ್‌ ಸಾವುಗಳು 
ಸಾಮಾನ್ಯವಾಗಿವೆ. ಜಾತಿ ಹಾಗೂ ಕೋಮುವಾದದ ಅಧಿಕಾರ 
ಹಾಲಾ ಗಳು ಮಹಿಳೆಯರ ಮೇಲೆ ಭೀಕರವಾದ ಲೈಂಗಿಕ 
ಹಿ೦ಸೆಯನ್ನು ನಡೆಸುತ್ತವೆ. ಹಿ೦ಸಾತ್ಮಕವಾದ ಪುರುಷತ್ವ ಮಹಿಳೆ 
ಯರ ಮೇಲಿನ ಅತ್ಯಾಚಾರ, ಕೊಲೆಯಲ್ಲಿ ವ್ಯಕ್ತಗೊಳ್ಳತೊಡಗಿದೆ. 
ಇದರ ವಿಷವಲಯದೊಳಗೆ ಚಿಕ್ಕ ಹುಡುಗಿಯರು, ತರುಣಿಯರು, 
ಬಾಲೆಯರು, ವೃ ದ್ಧರೂ ಸೆ ಸೇರಿದ್ದಾರೆ. ಇವು ಹಿಂಸೆಯ ಹಲವು 
ಮುಖಗಳು. ಹೆಂಗಸ ರ ಜೊತೆ ಸಂಬಂಧ ಬೆಳೆಸುವ ಹೆಂಗಸರು 
ತಮ್ಮನ್ನು ಲೆಸ್‌ಬಿರ್ಯ, ದ್ವಿ-ಲಿಂಗಿಗಳು ಎಂದು ಗುರುತಿಸಿಕೊಳ್ಳು 
ವವರ ಲೈಂಗಿಕ ಕಾರ್ಯ ಕರ್ತೆಯರು, ಹೆಣ್ಣು-ಗಂಡು ಎಂದು 
ಸುಮು3ಸಾಗದವರು. ಲಿ೦ಗ ಬದಲಾಯಿಸಿಕೊಂಡ ಹಿಜ್ರಾಗಳು 
- ಸಹಜ, ಅಸಹಜ ಚೌಕಟ್ಟಿನೊಳಗೆ ಹೆಚ್ಚು-ಹೆಚ್ಚು ಹಿಂಸೆಗೆ 
ಒಳಗಾಗುತ್ತಿದ್ದಾರೆ. ಪಿತೆ ಪ್ರಾಧಾನ್ಯ ಹಾಗೂ ಕಡ್ಡಾಯ ಚಡಲಾಡಿ 
ಗಂಡು-ಹೆಣ್ಣಿನ ಸಂಬಂಧಕ್ಕೆ ಪರ್ಯಾಯ ಲೈಂಗಿಕತೆಯ ಆತಂಕ 
ಉಂಟಾಗುತ್ತದೆ ಎಂದು ನೋಡಲಾಗುತ್ತದೆ. ಕಾನೂನು ಈ 
ಪರ್ಯಾಯ ಲೈಂಗಿಕತೆಯನ್ನು ಅಪರಾಧಗಳು ಎಂದು ಪರಿಗಣಿಸು 
ತ್ತದೆ. ಈ 
ತೆಗೆದುಕೊಳ್ಳಬೇಕು. ಹಾಗೆಯೇ ಲೈ ೦ಗಿಕ ಹಿಂಸೆಯ ಕುರಿತಾದ 
ಇತರ ಕಾನೂನುಗಳೂ ಕೂಡಾ ತಕ್ಷಣವೇ ತಿದ್ದುಪಡಿಯಾಗಬೇಕಿವೆ. 


ಇಂದು ಪ್ರಭುತ್ವ ಹಾಗೂ ಸಮಾಜಗಳು ಸಮ ಮಸ್ಯೆಗಳನ್ನು 
ಗುರುತಿಸುತ್ತಿವೆ. ಕಾನೂನು ನೆರವು, ಕ್ರೈಸಿಸ್‌ನಲ್ಲಿ ಮಧ್ಯ ಪ್ರ ಪವೇಶಿಕೆ. 
ಸಹಾಯ ಸ ಸಂಸ್ಥೆಗಳ ನೆರವು ಹೆಂಗಸರಿಗೆ ದೊರಕುವಂತೆ ಮಾಡ 
ಲಾಗಿದೆ. ಅದಾಗ್ಯೂ ಮಹಿಳೆಯರ ವಿರುದ್ಧದ ಹಿಂಸೆ ಹೆಚ್ಚಾಗುತ್ತಲೇ 
ಇದೆ. ಕಾನೂನುಗಳಲ್ಲಿ ಅನೇಕ ಬದಲಾವಣೆಗಳಾಗಿ ಕೂಡಾ, 
ಅವುಗಳನ್ನು ಜಾರಿಗೆ ತರುವಲ್ಲಿ ಸಾಮಾಜಿಕ ಹಾಗೂ ಪಿತೃಪ್ರಧಾನದ 
ಸಂಸ್ಥೆಗಳು ಅನೀ ತೊಂದರೆಗಳನ್ನು ಒಡ್ಡುವುದನ್ನು ಕಾಣುತ್ತೇವೆ. 
ನಮ್ಮ ಮುಂದಿರುವ ದಾರಿ ಜದ ಆದರೂ ಮಹಿಳೆಯರ 


ಮೇಲೆ ನಡೆಯುವ ಹಿಂಸೆಯ ಎಲ್ಲಾ ರೂಪಗಳನ್ನು 


ವಿರೋಧಿಸುವುದನ್ನು ನಾವು ಮುಂದುವರಿಸುತ್ತೇವೆ. 


ನನಾ 


ರೀತಿಯ ಕಾನೂನುಗಳನ್ನು ತಕ್ಷಣವೇ ಹಿ೦ದಕ್ಕೆ 


ಕೋಮುವಾದ, ಮತಾಂಧತೆ ಹಾಗೂ ಸಂಪ್ರದಾಯಗಳ ಸವಾಲು 
ಬೆಳೆಯುತ್ತಿರುವ ರಾಷ್ಟ್ರೀಯ ಕಲ್ಪನೆಯ ಜೊತೆಗೆ ಧಾರ್ಮಿಕ 
ಮೂಲಭೂತವಾದಿತ್ವ ಹಾಗೂ ಫ್ಯಾಸಿಸ್ಟ್‌ ಸಂಸ್ಕೃತಿಗಳು ಹೆಚ್ಚು 
ಹೆಚ್ಚಾಗಿ ಬೆಳೆಯುತ್ತಿವೆ. ಇವು ರಾಜಕೀಯ ವೇದಿಕೆಯನ್ನು, ನಾಗರಿಕ 
ಸಮಾಜವನ್ನು ದಿಕ್ಕು ತಪ್ಪಿಸುತ್ತಿವೆ. ಕಾನೂನು, ಮಾಧ್ಯಮ, 
ಶಿಕ್ಷಣದಲ್ಲಿ ಪಿಷ್ಟ ಕಜ "ಹಾಕಿಕೊಂಡಿವೆ. ಅಲ್ಪ ಸಂಖ್ಯಾತರ 
ಮೇಲೆ ದಾಳಿ, ದಲಿತರು ಹಾಗೂ ಮೂಲೆಗುಂಪಾದ ಇತರ 
ಜಾತಿಗಳ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಆಕ್ರಮಣಗಳು ಪ್ರಭುತ್ವದ 
ನೆರಳಿನಲ್ಲಿಯೇ. ನಡೆಯುತ್ತಿವೆ. ಹೀಗಾಗಿ ಇವು ಸಾವಿನಲ್ಲಿ, 
ಅಂಗಾಂಗಗಳ ಕತ್ತರಿಸುವಿಕೆಯಲ್ಲಿ, ಭಯದ ವಾತಾವರಣದಲ್ಲಿ, 
ಅಸ್ಥಿರತೆಯಲ್ಲಿ ಹಾಗೂ ಸಾವಿರಾರು ಜನರನ್ನು ಭೀಭತ್ತವಾಗಿ 
ಅವರ ಮನೆಗಳಿಂದ ಸ್ಥಳಾಂತರಿಸುವಲ್ಲಿ ಕೊನೆಗೊಂಡಿವೆ. ಆರ್ಥಿಕ 
ಹಾಗೂ ಸಾಮಾಜಿಕ ದಿಗ್ಗಂಧನಗಳು ಅವರ ಬದುಕುಗಳನ್ನು 
ಶೋಚನೀಯವಾಗಿಸಿವೆ. ನ್ಯಾಯವ್ಯವಸ್ಥ ಇವರಿಗೆ ನ್ಯಾಯ 
ದೊರಕಿಸುವಲ್ಲಿ ಬಹಳ ಸಂದರ್ಭದಲ್ಲಿ ಸೋತಿದೆ. 


ಕೋಮುವಾದೆದ ನಿಯಂತ್ರಣಗಳು ಸಮಾಜ ಹಾಗೂ 


ರಾಜಕೀಯದಲ್ಲಿ ಹೆಚ್ಚಾಗುತ್ತಾ ಹೋದ ಹಾಗೆ ಇವು ಮಹಿಳೆಯರ 


ಮೇಲೆ ವಿಪರೀತ ಪರಿಣಾಮಗಳನ್ನು ಉಂಟುಮಾಡಿವೆ. 
ಮಹಿಳೆಯರ ಬದುಕಿನ ಮೇಲಿನ ಸ್ವಾತಂತ್ರ್ಯ ಹೋಗು- 
ಬರುವಿಕೆಯ ಮೇಲೆ ಕುಟುಂಬದ ' ನಿಯಂತ್ರಣ ಹಾಗೂ ಇ 
ಸಮುದಾಯದ . ನಿಯಂತ್ರಣಗಳು ಹೆಚ್ಚಾಗಿವೆ... ಇಂತಹ ' 


ಘರ್ಷಣೆಯ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ನಡೆಯುವ 


. ಲೈಂಗಿಕ ಹಿಂಸೆ ಇನ್ನೂ ಹೆಚ್ಚು ಗಂಭೀರ ಸ್ವರೂಪದ ಪ್ರಕ್ರಿಯೆ ' 


ಯಾಗಿದೆ. ಜೊತೆ ಜೊತೆಗೆಯೇ ಸಂಪ್ರದಾಯನಿಷ್ಠೆಯ ಅಲೆಗಳು, ' 
ಹೆಚ್ಚಾಗಿ ನೈತಿಕತೆಯ ಪೊಲೀಸಿ೦ಗ್‌ ನಡೆಯುತ್ತಿದೆ. ಮಹಿಳಾ 
ವಿರೋಧಿ ವೈಯಕ್ತಿಕ ಕಾನೂನುಗಳಿಂದ, ಸಂಪ್ರದಾಯಗಳಿಂದ, 
ಜಾತಿ ಸಮುದಾಯ, ಪಂಚಾಯತಿಗಳಿಂದ ಮಹಿಳೆಯರ ಮೇಲಿನ 
ನಿಯಂತ್ರಣಗಳು ಹೆಚ್ಚುತ್ತಿವೆ. ಈ ನಿಯಂತ್ರಣ ಎಷ್ಟರಮಟ್ಟಿಗೆ 
ಇದೆ ಅಂದರೆ - ಸಮುದಾಯದ ಒಳಗೆ ಹಾಗೂ ಆಚೆ ಮಹಿಳ 
ಯರಿಗೆ ವಿರೋಧವಿದೆ. ಚರ್ಚೆ, ವಿಚಾರ ವಿನಿಮಯ ಮಾಡಿ 
ಕೊಳ್ಳಲು ಸಹ ಇವರಿಗಿರುವ ಅವಕಾಶ ನಾಶವಾಗುತ್ತಿದೆ. ಸೆಕ್ಯುಲರ್‌ 
ಆಗಿರತಕ್ಕಂತಹ ದೇಶದ ಹಾಗೂ ವಿವಿಧ ಸ ಸಾಂಸ್ಕೃತಿಕ ಹೆಣಿಗೆಯನ್ನು 
ಉಳಿಸಬೇಕೆನು ವುದು ನಮ್ಮ ನಂಬಿಕೆಯಾಗಿದೆ. ದ್ವೇಷದ 
ರಾಜಕೀಯ ಹಾಗೂ ಅದಕ್ಕೆ ನೀರೆರೆಯುವ ಒತ್ತಡಗಳನ್ನು "ನಾವು 


| ಬದಲಾಯಿಸಬೇಕಾಗಿದೆ. 


ಜಾಗತೀಕರಣ ಮತ್ತು ಅಭಿವೃದ್ಧಿಯ ಮೇಲೆ ಅದರ ಪ್ರಭಾವವನ್ನು 
ಎದುರಿಸುವ ಸವಾಲು 

ಆರ್ಥಿಕ ಉದಾರೀಕರಣ ದಶಕಗಳಿಂದಲೂ ನಡೆಯುತ್ತಿರುವು 
ದರಿಂದ ಪ್ರಭುತ್ವವು ಮುಖ್ಯ ಸೇವೆಗಳಾದ - ಆರೋಗ್ಯ ಸೇವೆ, 


| 


ಎದ್ಯುಚ್ಛಕ್ತಿ ಹಾಗೂ ನೀರಿನ ಸೌಕರ್ಯಗಳನ್ನು ಹಿಂದಕ್ಕೆ 
ತೆಗೆದುಕೊಳ್ಳುತ್ತದೆ. ಈ ಮೂಲಭೂತ ಸೌಕರ್ಯಗಳು 
ಖಾಸಗೀಕರಣಗೊಳ್ಳುತ್ತಿದ್ದ ಹಾಗೆಯೇ ಶ್ರೀಮಂತ ಹಾಗೂ ಬಡವರ 
ಮಧ್ಯದ ಅಂತರ ಇನ್ನೂ ಹೆಚ್ಚಾಗುತ್ತಿದೆ. ಹೆಚ್ಚು ಜನರಿಗೆ ಈ 
ಮುಖ್ಯ ಸೇವೆಗಳೇ ಎಟುಕುತ್ತಿಲ್ಲ - ವಿಶೇಷವಾಗಿ ಮಹಿಳೆಯರಿಗೆ 
i, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಪ ಪ್ರಾಪ್ತವಾಗುತ್ತಿಲ್ಲ. ಮಹಿಳೆಯರು 
ಹೆಚ್ಚು ಹೆಚ್ಚು ವಲಸೆ ಹೋಗತೊಡಗಿದ್ದಾರೆ. ಮನೆ, ಮಾರು 
ಕಳೆದುಕೊಳ್ಳತೊಡಗಿದ್ದಾರೆ. ಪ್ರಾಕೃತಿಕ ಸಂಪತ್ತನ್ನು ಮಿತಿಮೀರಿ 

ಳಸಲಾಗುತ್ತಿದೆ. ಅವು ಮಲಿನವಾಗಿವೆ, ಕಾಡುಗಳು ನಾಶವಾಗಿವೆ, 
ನದಿಗಳನ್ನು ದುಬಾರಿ ಖರ್ಚುಗಳಲ್ಲಿ ದೊಡ್ಡ ದೊಡ್ಡ ಪ್ರಮಾಣದ 
ಪ್ರಗತಿಯ ಮಾದರಿಗಳನ್ನಾಗಿಸಿಕೊಳ್ಳಲಾಗಿದೆ. ಜೊತೆಗೆ 
ಪ್ರವಾಸೋದ್ಯಮ ಕೂಡಾ. ಇದರಿಂದಾಗಿ ಸಾವಿರಾರು, ಲಕ್ಷಾಂತರ 
ಜನ ಪ್ರಭುತ್ವದಿ೦ದ ಸ್ಥಳಾ೦ತರಿಸಲ್ಪಟ್ಟಿದ್ದಾರೆ. ಅವರ ಬದುಕುಗಳು 
ನಾಶವಾಗಿವೆ. ಅವರ ಜೀವನಾಧಾರಗಳು, ಅವರ ಇಡೀ 
ಸಮುದಾಯ ನಾಶವಾಗಿಲ್ಲಟ್ಟದೆ. ಕಾಡಿನ ಸಂಪನ್ಮೂಲಗಳ 
ನಿಯಂತ ತ್ರಣ, ಅಧಿಕಾರ ಪ ಪ್ರಭುತ್ವದ ಕೈಯಲ್ಲಿ ಕೇಂದ್ರೀಕರಿಸ್ಪಟ್ಟಿದ್ದು 


ಇವುಗಳನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲಾಗುತ್ತಿದೆ, 


ಜೀವನಾಧಾರಿತ ಉಪಯೋಗವನ್ನೇ ಸಂಪೂರ್ಣವಾಗಿ ನಾಶ 
ಮಾಡಲಾಗುತ್ತಿದೆ. ನಗರೀಕರಣ ae ಕೈಗಾರಿಕೀಕರಣ 2 ಹೆಚ್ಚಾದ 


ಹಾಗೆ ಮಹಿಳೆಯರೇ ಇದರ ಭಾರವನ್ನು ಹೆಚ್ಚಾಗಿ ಹೂವು. | 
ಶ್ರಮಕ್ಕೆ ಸಂಬಂಧಪಟ್ಟ ಕಾನೂನುಗಳು ಇತರ ಹಾಗೆ, 


ಅಸಂಘಟಿತ ಕ್ಷೇತ್ರ ಬೆಳೆದ ಹಾಗೆ ಮಹಿಳೆಯರು ಈ ಕ್ಷೇತ್ರದಲ್ಲಿ 


'ಕೆಲಸ ಮಾಡುವುದು ಹೆಚ್ಚಾಗಿ, ಅವರ ಆರ್ಥಿಕ ಪರಿಸ್ಥಿತಿ 


' ಶೋಚನೀಯವಾಗಿದೆ. ಬಡವರನ್ನು, ಮೂಲೆ ಗುಂಪಾದವರನ್ನು 


ವಿಶೇಷವಾಗಿ ಹೆ೦ಗಸರನು ಇನ್ನಷ್ಟು. ನಾಶಮಾಡುವ ಜಾತಿ 
ಯನ್ನು ನಾವು ವಿರೋಧಿಸುತ್ತೇವೆ. ಬಟ್ಟೆ, ವಸತಿ, ಆರೋಗ್ಯ, 
ಆಹಾರಭದ್ರತೆ ಮತ್ತು ಎಲ್ಲರಿಗೂ ಶಿಕ್ಷಣ 'ನೀಡಲೇಬೇಕೆಂದು 
ನಾವು ಒತ್ತಾಯಿಸುತ್ತೇವೆ. ರಕ್ಷಣೆಯ ಹೆಸರಿನಲ್ಲಿ ಸೈನ್ಯದ ಮೇಲೆ 
ಖರ್ಚು ಮಾಡುವ ಹಣವನ್ನು ಕಡಿಮೆ ಮಾಡಬೇಕಿದೆ. ಪರಿಸರ 
ನಾಶಮಾಡುವುದನ್ನು ನಾವು ವಿರೋಧಿಸುತ್ತೇವೆ. ರಾಷ್ಟ್ರೀಯ 
ಹಾಗೂ ಅ೦ತರರಾಷ್ಟ್ರೀಯ ಕಾರ್ಪೊರೇಟ್‌ನವರು ಪರಿಸರ ನಾಶಕ್ಕೆ, 
ಈ ಸಮಾಜಕ್ಕೆ, ಸಮುದಾಯಕ್ಕೆ ಹೊಣೆಗಾರರೆಂದು ನಾವು 
ಹೇಳುತ್ತೇವೆ. ಜನರು ಬದುಕಲು ಆಧಾರವಾಗುವಂಥ ಆರ್ಥಿಕ 
ವ್ಯವಸ್ಥೆಯನ್ನು ನಾವು ಬೆಂಬಲಿಸುತ್ತೇವೆ. ಇಂತಹ ಆರ್ಥಿಕ 


ವ್ಯವಸ್ಥೆಗಳಲ್ಲಿ ಸಮಾಜದ ಎಲ್ಲಾ ಜನರಿಗೆ ಈ ಆರ್ಥಿಕ ಚಟುವಟಿಕೆ 


ಗಳಲ್ಲಿ ಭಾಗವಹಿಸುವ, ಆರ್ಥಿಕ ಯೋಜನೆಗಳಲ್ಲಿ ಭಾಗವಹಿಸುವ, 
ಲಾಭಗಳನ್ನು ಎಲ್ಲರೂ ಹಂಚಿಕೊಳ್ಳುವ ಹಕ್ಕಿರಬೇಕೆಂಬುದು ನಮ್ಮ 
ನಂಬಿಕೆಯಾಗಿದೆ. 


ಒತ್ತಾಯದ ಜನಸಂಖ್ಯಾ ಯೋಜನೆಗಳ ಸ | 
ಜನಸಂಖ್ಯಾ ಗುರಿಗಳನ್ನು sk pes 
ಮಾತ್ರ ಸಂತಾನಾಭಿವ್ಯ ದ್ಧಿಯ Wore ಎಂದು ತಿಳಿಯುವುದನ್ನು 
ನಾವು ವಿರೋಧಿಸುತ್ತೇವೆ. ಇದಕ್ಕಾಗಿ ಪ್ರಭುತ್ವ ಹಾಗೂ ಇತರ 
ಸಂಸ್ಥೆಗಳು ತಂತ್ರಗಾರಿಕೆ ಮಾಡುವುದನ್ನು ಕೂಡಾ ನಾವು 
ವಿರೋಧಿಸುತ್ತೇವೆ. ಔಷಧಿ ಅಂಗಡಿಗಳು ಹಾಗೂ ಸರ್ಕಾರದ 


ಯೋಜಿತ ಸಂಸ್ಥೆಗಳ ಜನಸಂಖ್ಯಾ ನಿಯಂತ್ರಣ ಯೋಜನೆಯನ್ನು 


ನಾವು ವಿರೋಧಿಸುತ್ತೇವೆ. ಇವರು ಆರೋಗ್ಯಕ್ಕೆ ಮಾರಕವಾದ 
ಗರ್ಭನಿರೋಧಕಗಳನ್ನು ತಮ್ಮ ಕಾರ್ಯಕ್ರಮಗಳಲ್ಲಿ ಹಾಗೂ 
ಪೇಟೆಯ ಮೂಲಕ ಮಾರಾಟ ಮಾಡುವುದನ್ನು ಉತ್ತೇಜಿಸು 
ದ್ದಾರೆ. 


ಇಬ್ಬರು ಮಕ್ಕಳು ಇರುವಂತೆ ಪಂಚಾಯಿತಿಯ ಪ್ರತಿನಿಧಿಗಳ 
ಮೇಲೆ ಒತ್ತಡ ಹೇರುವ ಯೋಜನೆಗಳು ಅಥವಾ ಇನ್ನು ಕೆಲವು 


ಕಡೆ ಒಟ್ಟಾಗಿ ಜನರಮೇಲೆ ಹೇರಿರುವ ಇಬ್ಬರು ಮಕ್ಕಳ ಜನಸಂಖ್ಯಾ 


ಯೋಜನೆಯನ್ನು ನಾವು ವಿರೋಧಿಸುತ್ತೇವೆ. ಇಬ್ಬರು ಮಕ್ಕಳಿಗಿಂತ 


ಜಾಸ್ತಿ ಮಕ್ಕಳಿದ್ದರೆ - ಇವರಿಗೆ ನೀರಾವರಿ ಯೋಜನೆಯ. 


ಸೌಲಭ್ಯವನ್ನು ಪಡೆಯುವ ಹಕ್ಕಿರುವುದಿಲ್ಲ. ಇದು ಪ್ರಜಾಪ್ರಭುತ್ವ 
ವಲ್ಲದ, ಒಪ್ಪಿಕೊಳ್ಳಲಾಗದ ಯೋಜನೆ ಎಂದು ನಾವು ತಿಳಿಯು 
ತ್ತೇವೆ. ಈ ರೀತಿಯ ಯೋಜನೆಗಳು ಮುಖ ವಾಗಿ ಬಡ ಹಾಗೂ 


ಸಾಂಪ್ರಾದಾಯಿಕವಾಗಿ ತುಳಿತಕ್ಕೊಳಗಾದ ಮಹಿಳೆಯರನ್ನು 


ದಂಡಿಸುತ್ತವೆ. ಈ ರೀತಿಯ ಕತಿ ವಗ ಈ ವ್ಯವಸ್ಥೆ ಯಲ್ಲಿ 
ಮಹಿಳೆಯರು ಸಮಾನವಾಗಿ ಸ ಸ್ಪರ್ಧಿಸುವುದನ್ನು ನಿರಾಕರಿಸುತ್ತವೆ 
ಹಾಗೂ ಹೆಣ್ಣು ಶಿಶುಹತ್ಯೆಗೆ ಇಂಬುಕೊಡುತ್ತವೆ. ಭಾರತದ ಅಥವಾ 


ಇತರ ದೇಶದ ಕಂಪನಿಗಳು ಅಥವಾ ಖಾಸಗಿ, ಸರ್ಕಾರಿ ಸಂಸ್ಥೆಗಳು 


ಭಾರತದ ಮಹಿಳೆಯರನ್ನು ಸಂಶೋಧನೆಯ ವಸ್ತುವಾಗಿ 
ಬಳಸುವುದನ್ನು. ವಿರೋಧಿಸುತ್ತೇವೆ. ಮಹಿಳೆಯರಿಗೆ ಉತ್ತಮ 
ಆರೋಗ್ಯ ಹಾಗೂ ಹುಟ್ಟನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ 
ಆಯ್ಕೆಗಳು ಘಿಳೆಯರಗೆ ಇರಬೇಕೆಂದು ನಾವು 
ಪತಿಪಾದಿಸುತ್ತೇವೆ. 


ಪ್ರಭುತ್ವದ ಹಿಂಸೆ ಹಾಗೂ ಹುನ್ನಾರ 

ಕಳೆದ ಕೆಲವು ದಶಕಗಳಿಂದ. ಮೇಲ್‌ಜಾತಿ, ಪಿತ ಪ್ರಧಾನತೆ 
ಹಾಗೂ ಬಂಡವಾಳಶಾಹಿಗಳಿಂದ ಕೂಡಿರುವ ಪ್ರಭುತ್ವದ ಮೇಲೆ 
ಮಹಿಳಾ ಚಳವಳಿಯ ಬೇಡಿಕೆಗಳಿಗೆ ಪ್ರತಿಕ್ರಿಯಿಸಬೇಕಾದ 
ಒತ್ತಡವಿದೆ. ಇವುಗಳನ್ನು ಜಾರಿಗೆ ತರುವಲ್ಲಿ ಪ್ರಭುತ್ವ ಸೋತಿದ್ದರೂ 
ಕೂಡಾ ಇರುವ ವ್ಯವಸ್ಥೆ ಸಯನ್ನು ಕಾಪಾಡಿಕೊಂಡು, ಹೋಗುವುದರ 
ಜೊತೆಗೆ, ನಮ್ಮ ವಿಚಾರಗಳನ್ನು ಹಾಗೂ ನಮ್ಮ ಭಾಷೆಯನ್ನು 
(0-001 ಮಾಡಿಕೊಂಡಿದೆ. ಕಸ ವಿಶೇಷ ಯೋಜನೆಗಳ 
ಮೂಲಕ, ಸರ್ಕಾರದ ಹಂತದಲ್ಲಿ ಮೀಸಲಾತಿ ನೀಡುವ ಮೂಲಕ 
ಮಹಿಳೆಯರನ್ನು “ಸಬಲ'ರನ್ನಾಗಿಸುವ ಸರ್ಕಾರದ ಪ್ರಯತ್ನಗಳು 


ನಿರಿನರ 


| 


ಗ್ರಾಸ್‌ರೂಟ್‌ ಹಂತದಲ್ಲಾಗಲೀ, ಸರ್ಕಾರ ಅಥವಾ ರಾಜಕೀಯ 
ಪಕ್ಷದಲ್ಲಾಗಲೀ ಯಾವ ಬದಲಾವಣೆಯನ್ನೂ ತಂದಿಲ್ಲ. 
ಸ್ವ-ಸಹಾಯ ಗುಂಪುಗಳನ್ನು ಸರ್ಕಾರ ಹೆ೦ಗಸರ ಸಬಲತೆಯ 
ಚಿಹ್ನೆಯಾಗಿ, ಬಡತನದ ನಿವಾರಣೆಯ ಅಂಶವಾಗಿ ತೋರಿಸುವು 
ದನ್ನು ನಾವು ವಿರೋಧಿಸುತ್ತೇವೆ. ಏಕೆಂದರೆ ಪ್ರಭುತ್ವ ಮಹಿಳೆಯರ 
ಶೋಷಣೆಯ ಮೂಲವನ್ನು ಕುರಿತು ಮಾತನಾಡುವುದಿಲ್ಲ. ಜೊತೆಗೆ 
ಬಡ ಮಹಿಳೆಯರ ಮೇಲೆ .ಬಡತನವನ್ನು ಹೋಗಲಾಡಿಸುವ 
ಜವಾಬ್ದಾರಿಯನ್ನು ಹೊರಿಸುತ್ತದೆ. 


ಪ್ರಭುತ್ವದ ಸೈನ್ಯಗಳು ನಾಗರಿಕರನ್ನು ರಕ್ಷಿಸಬೇಕು. ಆದರೆ 
ಇವು ಅತ್ಯಾಚಾರ, ಲೈಂಗಿಕ ದೌರ್ಜನ್ಯವನ್ನು ನಡೆಸುತ್ತಲೇ ಇರುತ್ತವೆ. 
ಇವು ಜನರನ್ನು ಭಯಗ್ರಸ್ತರನ್ನಾಗಿಸುತ್ತವೆ. ಜನಸಂಖ್ಯಾ ನಿಯಂತ್ರಣ 
ಮಾಡುತ್ತವೆ. ಕಾಶ್ಮೀರದಲ್ಲಿ ಅಥವಾ ನಾರ್ತ್‌-ಶಃಸ್ಟ್‌ನಲ್ಲಿ 
| ಸೈನಿಕರಿಂದ ನಡೆದ ಗುಂಪು ಅತ್ಯಾಚಾರಗಳು ಅಥವಾ ಗುಜರಾತಿ 
ನಲ್ಲಿ ಮುಸ್ಲಿಂ ಮಹಿಳೆಯರ ಮೇಲೆ ಹಿಂದುತ್ಸವಾದ ನಡೆಸಿದ 
ಹಿಂಸೆ ಇವು ಕೆಲವು ಉದಾಹರಣೆಗಳು ಮಾತ್ರ ಶಾಂತಿ, 
ರಾಷ್ಟ್ರೀಯ ಭದ್ರತೆ ಅಥವಾ ವಿಶ್ವದ ಭಯೋತ್ಪಾದನೆಯ ಎರುದ್ಧದ 
ಯುದ್ಧ - ಈ ಹೆಸರಿನಲ್ಲಿ ಪುರುಷ ಅಥವಾ ಮಹಿಳೆಯರ 
. ಮೇಲೆ ನಡೆಸುವ ಹಿಂಸೆಯನ್ನು ನಾವು ವಿರೋಧಿಸುತ್ತೇವೆ. ಇಂದು 
ಪ್ರಭುತ್ವವು ಜನಪರ ಚಳವಳಿ ಹತ್ತಿಕ್ಕಲು ಹೆಚ್ಚು - ಹೆಚ್ಚು 
ಹಿಂಸಾತ್ಮಕವಾಗಿದೆ. ಹಿಂಸೆಯ ಮೂಲಕ ಭಿನ್ನ-ಭಿನ್ನ ಅಭಿಪ್ರಾಯ 
ಗಳನ್ನು ಸೆನ್ಸಾರ್‌ ಮಾಡುತ್ತಿದೆ. ಪ್ರತಿಭಟನೆಯ ಧ್ವನಿಯನ್ನು 
ಹತ್ತಿಕ್ಕಲಾಗುತ್ತಿದೆ. ಯಾವುದೇ ಸಮಸ್ಯೆಗಳಿಗೆ ಪ್ರಜಾಪ್ರಭುತ್ವದ 
ದಾರಿಯಲ್ಲಿ ಉತ್ತರಗಳನ್ನು ಹುಡುಕಲು ಪ್ರಭುತ್ವ ಪ್ರಯತ್ನಿಸುತ್ತಿಲ್ಲ. 
ಅತ್ಯಂತ ಭೀಕರ ಕಾನೂನುಗಳಾದ ಆರ್ಮ ಫೋರ್ಸ್‌ ಲ್ಯಕ್ಸ್‌, 
ಭಯೋತ್ಪಾದನೆಯನ್ನು ತಡೆಗಟ್ಟುವ ಆ್ಯಕ್ಸ್‌, ಕಾನೂನುಬಾಹಿರ 
ಚಟುವಟಿಕೆ ನಿರ್ಬಂಧಿಸುವ ಲೈಕ್ಸ್‌ ರಕ್ಷಣೆಯ ಲ್ಯಕ್ಟ್‌, -ಇವುಗಳನ್ನು 
ನಾವು ವಿರೋಧಿಸುತ್ತೇವೆ. ಈ. ಕಾನೂನುಗಳು ಪ್ರಭುತ್ವವನ್ನು 
' ಬಲಗೊಳಿಸುತ್ತವೆ. ಸೈನಿಕ ಪಡೆಯನ್ನು, ಅವುಗಳ ಶಕ್ತಿಯನ್ನು 


ಬಲಪಡಿಸುತ್ತವೆ, ಮಾನವ ಹಕ್ಕುಗಳನ್ನು ಭಯಂಕರ ರೀತಿಯಲ್ಲಿ ' 


ನಿರ್ಬಂಧಿಸುತ್ತವೆ. ಈ ರೀತಿಯ ಕಾನೂನುಗಳನ್ನು ತಕ್ಷಣವೇ 
ತೆಗೆದು ಹಾಕಬೇಕು. 


ವೈವಿಧ್ಯದ ದೃಢೀಕರಣ, ಒಡೆಯುವಿಕೆಯ ನಿರಾಕರಣ 
ಮಹಿಳೆಯರಾಗಿ ನಾವು ಸಮಾನ ಆಸಕ್ತಿ, ಗುರಿಗಳನ್ನು 

ಹಂಚಿಕೊಳ್ಳುತ್ತೇವೆ. ಹಾಗಾಗಿ ನಾವು ಒಟ್ಟಾಗಿ ಹೋರಾಟಕ್ಕೆ 

ಮುಂದಾಗಿದ್ದೇವೆ. ಜಾತಿ, ರಾಷ್ಟ್ರ ವರ್ಗ, ಧರ್ಮ, ಸ್ಥಳೀಯತೆ, 


 ವಮನರಹ 


ಪ್ರತಿ ತಿಂಗಳು ಕೊನೆಯ ಶನಿವಾರ ಮಾನಸದ ಕಛೇರಿಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಸಭೆ 
ನಡೆಸಲಾಗುವುದು. ಆಸಕ್ಕ ಮಹಿಳೆಯರು ಈ ಸಭೆಯಲ್ಲಿ ಭಾಗವಹಿಸಬಹಾದಾಗಿದೆ 


ಲೈಂಗಿಕತೆ, ಸಾಮರ್ಥ್ಯ, ಅಸಾಮರ್ಥ್ಯಗಳು ಸಾಮಾಜಿಕ ಆಯಾಮ 
ಗಳಲ್ಲಿ ಬಲವಾಗಿ ಹೆಣೆದುಕೊಂಡಿದ್ದು, ನಮ್ಮಲ್ಲಿ ಭಿನ್ನ ಭಿನ್ನರೀತಿಯ 
ಅಸ್ತಿತ್ವವನ್ನು ರೂಢಿಸಿವೆ. ಹಾಗಾಗಿ ನಮ್ಮ ಅಸ್ತಿತ್ವದ ಗುರುತಿಸುವಿಕೆ 
ಯಲ್ಲಿ ಅನೇಕ ರೀತಿಯ ವೈವಿಧ್ಯಗಳನ್ನು ಹುಟ್ಟುಹಾಕಿವೆ. ಆದಾಗ್ಯೂ 
ನಾವು ಈ ವೈವಿಧ್ಯತೆಗಳನ್ನು ಗುರುತಿಸಲು ಬದ್ಧರಾಗಿದ್ದೇವೆ. 
ವೈವಿಧ್ಯಗಳಿಂದಲೇ ಹುಟ್ಟುವ ಅನ್ಯಾಯಗಳಿಗೆ ನ್ಯಾಯ ಕೇಳು 
ವಾಗಲೂ ಸಹ ನಾವು ವೈವಿಧ್ಯಕ್ಕೆ ಬದ್ಧರಾಗಿಯೇ ಉಳಿದಿರುತ್ತೇವೆ. 
ಸ್ಪಷ್ಟವಾಗಿ ಹೇಳಬೇಕೆಂದರೆ, ಯಾರ ಅಸ್ತಿತ್ವಗಳು ಮೂಲೆ 
ಗುಂಪಾಗಿವೆಯೋ ಅವರಿಗೆ, ಅಂದರೆ ದಲಿತರು, ದುಡಿಯುವ 
ಮಹಿಳೆಯರು, ಧಾರ್ಮಿಕ ಅಲ್ಪಸಂಖ್ಯಾತರು, ಲೆಸ್‌ಬಿರ್ಯರು, 
ಟ್ರ್ಯಾನ್ಸ್‌ಜೆ೦ಡರ್‌, ವೇಶ್ಯೆಯರು ಅ೦ಗಹೀನತೆ ಉಳ್ಳ ಮಹಿಳೆಯರು 
ಹಾಗೂ ಮೂಲೆಗುಂಪಾದ ಜನರ ಹೋರಾಟಗಳನ್ನು ನಾವು 
ಬೆಂಬಲಿಸುತ್ತೇವೆ. 


ಮಹಿಳೆಯರಾದ ನಮ್ಮ ಬದುಕಿನ ಬಗ್ಗೆ, ನಮ್ಮ ದೇಹಗಳ 
ಬಗ್ಗೆ, ನಮ್ಮ ಲೈಂಗಿಕತೆ ಹಾಗೂ ನಮ್ಮ ಸಂಬಂಧಗಳ ಬಗ್ಗೆ 
ನಮಗೆ ಆಯ್ಕೆಯ ಸ್ವಾತಂತ್ರ್ಯ ಇರಬೇಕೆಂದು ನಾವು ನಂಬುತ್ತೇವೆ. 
ಈ ಆಯ್ಕೆಗಳು ಬದಲಾಗುತ್ತಿರುತ್ತವೆ ಎ೦ಬುದನ್ನು ನಾವು 
ಗುರುತಿಸುತ್ತೇವೆ. ವಿಭಿನ್ನ ಆಯ್ಕೆಗಳನ್ನು ಗುರುತಿಸಲು ಹಾಗೂ 
ಅದಕ್ಕೆ ಸ್ಥಳಾವಕಾಶ ನೀಡಲು ನಾವು ಬದ್ಧರಾಗಿದ್ದೇವೆ. ಅಂತಹ 
ಆಯ್ಕೆಗಳು ಅರ್ಥಪೂರ್ಣವಾಗಿ ವಾಸ್ತವಕ್ಕೆ ತರಲು ಬೇಕಾಗುವ , 
ಬೆಂಬಲ, ರಾಚನಿಕ ವ್ಯವಸ್ಥೆಯನ್ನು ರೂಪಿಸಲು ನಾವು 
ಬದ್ಧರಾಗಿದ್ದೇವೆ. 


ನಮ್ಮ ರಾಜಕೀಯದ ಹಾಗೂ ಹೋರಾಟದ ಅಭಿವ್ಯಕ್ತಿಗಳನ್ನು ,' 


ಗುರುತಿಸಲು ನಾವು ಬದ್ಧರಾಗಿದ್ದೇವೆ. ನ್ಯಾಯಕ್ಕಾಗಿ ಹೋರಾಡುವ 


ಎಲ್ಲರನ್ನೂ ನಾವು ಬೆಂಬಲಿಸುತ್ತೇವೆ. ಮುಖ್ಯವಾಗಿ ಅಧಿಕಾರ 
ಹಾಗೂ ರಾಜಕೀಯದಿಂದ ನಾವು ಸ್ವಾಯತ್ತವಾಗಿ ಉಳಿಯುವ 


ದೃಷ್ಟಿಕೋನವನ್ನು ಹೊಂದಿದ್ದೇವೆ. 


ರಾಷ್ಟ್ರೀಯ ಮಹಿಳಾ ಸಮಾವೇಶ ಶೋಷಣೆಯ ವಿರುದ್ಧ 
ಹೋರಾಡುವವರನ್ನು, ಸಮಾನತೆಗಾಗಿ ಹೋರಾಡುವವರನ್ನು, 
ನ್ಯಾಯಕ್ಕಾಗಿ ಹೋರಾಡುವವರನ್ನು, ವಿಮೋಚನೆಗಾಗಿ 
ಹೋರಾಡುವ ಎಲ್ಲರನ್ನೂ ಸ್ವಾಗತಿಸುತ್ತದೆ. ನಾವು ನಮ್ಮ 
ವೈವಿಧ್ಯಗಳನ್ನು ದೃಢೀಕರಿಸುತ್ತೇವೆ, ಒಡೆಯುವಿಕೆಯನ್ನು 
ನಿರಾಕರಿಸುತ್ತೇವೆ. ನ್ಯಾಯ ಹಾಗೂ ಶಾಂತಿಯ ಬೃಹತ್ತರವಾದ 
ದೃಷ್ಟಿಕೋನಕ್ಕಾಗಿ ನಾವು ಎಲ್ಲರನ್ನೂ ಸ್ವಾಗತಿಸುತ್ತೇವೆ. ಗ್ರ 


ಸಂಪಾದಕ ಮಂಡಳಿ 


ರೀದೆ 


ಉಲ್ಲ ಕಡೆ ಸರಬರ ಸದ್ದು 

ಬೆಂಗಾಲ ಬನಾರಸ್‌ ಕೊಯಮತ್ತೂರು 
ಕಾಂಜೀವರಂ ಮೊಳಕಾಲ್ಮೂರು 
ಇಳಕಲ್‌ ಸೀರೆಯ ತೋಪಿನ ಸೆರಗು 
ಬನಾರಸಿಯ ಜರಿಯ ಮೆರಗು 
ಗದ್ವಾಲ ಮೈಸೂರು ಸಿಲ್ಕ್‌ ಅಂಚು 
ಫಳ ಫಳ ಹೊಳೆಯುವ ಮಿಂಚು 


“ಸೀರೆ ಉಡುವುದು ಒಂದು ಕಲೆ' 
ಅಜ್ಜಿ ಉವಾಚ 

ಹದಿನಾರು ಮೊಳದ ಚಂದ ಸೀರೆ 
ಸೊಂಟ ಕಾಲು ಭುಜಗಳಲಿ ವಾಲಾಟ 
ಬೆನ್ನ ಹಿಂದೆ ವಿರಾಮ 

ಜಾರದಂತೆ ಕೈಯ ಬಿಗಿತ 

ಬಣ್ಣ ಕುಸುರಿಗಳ ಮೋಹಕತೆ 

ರೇಷ್ಮೆ ಬೆಡಗಿನ ವೈಯಾರ 

ನೇಯ್ಗೆಯ ಮೋಡಿ 

ಕಣ್ಣ ಕೊರೆವ ಚಿತ್ತಾರ 

ಹಳೆ ಹೊಸ ಸೀರೆಗಳ ಥರಾವರಿ 
ಮಾರಾಟದ ಮರ್ಜಿ ಪರಿಪರಿ 
ಒರಟು ಸೀರೆಗೆ ಬಾಳೆಕಾಯಿ ಹಿಡಿತ 
ನಾಜೂಕಿಗೆ ಡಾಬಿನ ಬಿಗಿತ 

ಹುಡುಗಿ ಚಂದನದ ಗೊಂಬೆ 

ದಿನ ಕಳೆದುಹೋದ ಮೂಕಿ 

ಅಬ್ಬರದ ಸದ್ದಿನಲಿ ಕಿವುಡಿ 

ಮಿಸುಕದ ನೆಟ್ಟ ಆಲಿಗಳು 

ಸೀರೆಯ ಸುತ್ತಿನಲಿ ಜೀವಂತ ಗೊಂಬೆ. 


ದುಶ್ಶಾಸನನ ಆರ್ಭಟ 
ಕೃಷ್ಣೆಯ ಗೋಳು 
ಸಭೆ ಮೂಕ ಪ್ರೇಕ್ಷಕ 
ಊರು ಕೇರಿಯ ತುಂಬ ಇದರ ಸೆಳೆತ 
ಬಿಚ್ಚಿ ಎಸೆದಾಗ ಸಂತಸದ ಮೊರೆತ 


ಅ ಡಾ. ಚಂದ್ರಮತಿ ಸೋಂದಾ 


ಔಂಜಳಃರ 


ಮೇಲ್ಮನೆಯ ಗದ್ದುಗೆಯವರು 
ಬಹಳ ಗಂಭೀರವಂತೆ 


ಹರಿದಾರಿಯಲ್ಲಿ ಹೆಂಗೆಳೆಯರ 
ಸೆರಗು, ಗರ್ಭದಲ್ಲಿ, ಕತ್ತರಿಯ ದಾಳಿ 


ಮುಖದಲ್ಲಿ ಆ್ಯಸಿಡ್‌ನ ಧಾಳಿ ಕೇಳಿ 
ಹೆಂಗಳೆಯರಿಗೆ ಏನಾದರೂ 
ಮಾಡಬೇಕು ಅದಕ್ಕಾಗಿ 


ಜುಬ್ಬ ದೋತಿಯ ಉಟ್ಟು ಹೊರಟರಂತೆ 


ಬಿಸಿರಕ್ತದ ಯುವಕರು ಗದ್ದು ಗೆಯವರ 
ಹಿಂದೆಯಂತೆ 


ಹತ್ತಾರು ಅಬಲಾಶ್ರಮವ ಸುತ್ತಿ 
ಹೆಂಗೆಳೆಯರ ಗೋಳು ಕೇಳಿದರಂತೆ 
ಹುಟ್ಟು ಹಬ್ಬದ: ದಿನ ಏನಾದರೂ 
ಮಾಡಬೇಕು ಅದಕ್ಕಾಗಿ ವಿಕ್ಟೋರಿಯ 
ರಾಣಿಯ ಸಲಹೆ ಕೇಳಿದರಂತೆ 


ಏನಾದರೂ ಮಾಡಿ ಗದ್ದುಗೆಯವರೆ- 
ಮಹಿಳೆಯರ ಉದ್ದಾರಕ್ಕಾಗಿ ಸಾಕಷ್ಟು ದಾರಿಗಳಿವೆ 
ಹುಟ್ಟುಹಬ್ಬದ ದಿನ 'ಗದ್ದುಗೆಯವರ 

ಮುಖದಲ್ಲಿ ಯುವಕರನ್ನು ನಾಚಿಸುವ 

ರಾಜಕಳೆ ಅಬ್ಬರದಲ್ಲೇ ಹುಟ್ಟುಹಬ್ಬ 

ಮುಗಿಯಿತು ಕೆಂಪು ಲೈಟ್‌ ಬೆಳಕಿನಲ್ಲಿ 
ಮಧುಪಾನ ಸೇವಿಸುತ್ತಾ 

ಯುವಕರನ್ನು ಕೂರಿಸುತ್ತಾ 

ಹರಿದಾರಿಯಲ್ಲಿ ಸೆರಗು ಹರಿದಾಡುವುದು 
ನನಗಿಷ್ಟವಿಲ್ಲ ಕರೆದು ತಾ ಆಕೆಯನ್ನು 

ನನ್ನ ಅರಮನೆಗೆ ಹಾಗೆಯೇ Nur ಡಿ ಕೋರ್ಸ್‌ 
ಇಂದಿನಿಂದ ಪ್ರಾರಂಭವಾಗಲಾಕೆಗೆ ಗರ್ಭದಲ್ಲಿ 
ಕತ್ತರಿಯದಾಳಿ ನಿವ್ಯಕ್ತೀಮ್‌ ಚಂದ್ರಮುಖಿಯಂತೆ 
ಮುಖದ ಮೇಲೆ ಆೈಸಿಡ್‌ನ ದಾಳಿ 

ನನಗಿಷ್ಟವಿಲ್ಲ 


ಕ ೯ ಕ ೬ ಇ ತ ಇ p ಡಿ | ೫ £ 
ದ ಕ ಜತ ಇಬಜೇಯ ೬ KE 3 ಗ Fa ಗ WE. ಗ pe: 
ಆ | ಟನೆ pe ್ಲ ಟ್‌ ತ ಎ ಟ್‌ ತಲ ಲ ದ್‌್‌ 
ps ಕ್ತ Ek - ವೋ ಸುತ ಭಗ 2 
ಕ pr: ಹಾ 


| | 1 W009 ~ ಉಂ “RRC . 
RS | | | ಕ ನ್ಯ “೪ಬ ಐಉಣ "ಜಾ ಬ್ರ Ue 
ಅ ಕ್‌ IT 
810 09S ೨1o[eSueg | | ಹೋ. 
Od 1880 4/1 ; 
IeUEUSUSETEA 
peoy 0೫10007] A A ‘SOON 
€ 11 edusng ‘96 
3012982) ೨201) 15೦.1 1adlpiwupy) 10 : 60°L00Z/¥L0C/ SDI VH ಸ» 
paisysidoy 11101 11912 (0 (16 UO paisog  L0-900Z/ (V)66€/ddN (€)OVW : ‘ON 1೦೫೬ 


ಮೂಸಾ ಆ ತ! ೯ 


% ಇ 


ಫಿಲಂ ನಿಬೀಯಂ% ; | 

| ೩೧೮ ೧ಐಹಿೀಜಬಾಣಂದ "ಉಂ ಅ - 9೧೮೮ ೧ಲಔಊಂಂಬಜ ಭಂಲಾಣ ಜಬೀಂಣ ಅ 

೩೧೮೧೬ ೧ಐಂಐ೮೪%ಇ99 ಔಬನಿಬಔಿಐಂeಂಂಜ "ಅಂಜ "ಬಾ ‘ಬಣe * ೩೧೮೮೦ ೧೧6೦೧೧೦೫ yer 

' ಉಯುಗಜಂ4ಜಜ ಉಳ ಔಯ ದುಂ 

MECH GON 
wave ೧ಲಐಲುರ ಭಲಾ `ಈ ಉ೦ಜಣಖುಂ Bop Ter se ter ೩೧೮೮ oR ueoyoce ಜಾಜಟಣ yoen 
ಂಂಬ್‌ಣಜ 'ಉಔಜಣದಂಜ ಐ೦೦%ಬಿಜ ಜಣ "ಉಂಬಂಉ೦೦೮೫ yes ce —/0091 yee ‘swbocvgcoye ಟಟಲಉ `ುಂಂ 
ಔಣ ಬಂಇ ಔಜಣಂಯ ಜಲಾಲ RUA 18 ‘Dues ಓಟ ಊಟ copRpes ೦ಥ6 ಉಂಇ ಐಂ pte Bree ‘Ehueropra 
ಟಗ ಐಂಲಂಂಬಳಂಂ ೧೦೫ ೫೦೬ ಐಂ ಔಂಲಂ ಭಜ ಐಜಬಂ ಊಂ 'ಐಳೇಳಂಡ ೧೧೩ ಭಂ ಉಂ 
ಹ ನಲಲ ಸಜಂಂಭನಿಂಂಣ Bos ಜನಂ ಸಜ 0090008, Fee veoocgew 0980ರ 0೫0೫ soಜೀಂಂ 


"ಓಂ ೧೦೮% 


Edited and owned by H.S. Rajeshwari, 34/1, 2nd Cross, Ajaad Nagar, Chamarajpet 


- 560 018; 


Bangalore 


> 


"lore - 26. ©: 26757159, 32715773 


Printed at ILA Mudrana, No. 36, 40 Ft. Road, Raghavanagar, NTY Layout, B 


